UNIVERSAL 
LIBRARY 
ಛು 


OU 19899 


AdVddl | 
IVSHAINN 


ವೀರ ಪ್ರತಾಪ 


ಲೇಖಕರು 
ದಿ. ನೆ. ತಿ. ಕುಲಕರಣಿ ಗಳಗನಾಥರು 


ನ NN sa ಗ H 
ಹ ಾಾಾದಾಾಾಾನೆಯಾರಾತಳಿಷೆಯರ ಸ | ಮಾ 
ಗಳಗನಾಥಪುರಸಗಂಥಮಾ 
3 ಕ್ತ ಜ್‌ py 





[| ಬೆಲೆ ೦-೬-೦] 
ಪ್ರಕಾಶಕರು 
ಗಳಗನಾಥ ಸುರಸ ಗ್ರಂಥಮಾಲಾ 
ಧಾರವಾಡ. 


ಪ್ರಥಮ ಮುದ್ರಣಕ್ಕೆ ಮುನ್ನುಡಿ 


ವೀರ ಕ್ಷತ್ರಿಯ ಕುಲತಿಲಕನೂ ಸ್ವಾಭಿಮಾನಿಯೂ ಆದ ವೀರ ಸ್ರತಾ 
ಪನು ತನ್ನ ನೀರ ಪ್ರತಿಜ್ಞೆ ಯಂತೆ, ಮೊಗಲ ಸಾಮ್ರಾಟ ಬಕ್‌. ತನ್ನ 
ದುಷ್ಟ ಇ. ೫ ನ್ನು ಶಾಂತಗೊಳಿಸುವದಕಾ ನಗಿ ಸೆರಿಹಿಡಿದೊಯ್ದು 
ತನ್ನಹತ್ತಿರವೇ ಆನೆಯ ಮೇಲಿನ ಅಂಬಾರಿಯಲ್ಲಿ ಕುಳ್ಳ ರಿಸಿಕೊಂಡಿದ್ದ ವಿಮಲೆ 
ಯನ್ನು "ಬಿಡುಗಡೆ ಮಾಡಿ, ಅದೇ ಪ್ರಯತ್ನ ದಲ್ಲಿದ್ದ ಬ ಮನಕ್ಕಾನಂದ 
ವನ್ನಿತ್ತ ಚಿಕ್ಕ ಕಥೆಯು ಈ ಚಿಕ್ಕ ಪುಸ್ತಕದಲ್ಲಿ ಇದೆ. ದಿವಂಗತ ತ್ರೀಗಳಗ 
ನಾಥರವರು 'ತಮ್ಮ ಗಳಗನಾಥ ಸುರಸ ಗ್ರಂಥಮಾಲೆಗಾಗಿ ಬರೆದ ಈ ಕಥೆಯು 
ಚಿಕ್ಕದಿದ್ದರೇನಾಯಿತು! ಚಿಕ್ಕ ಅಂಕುಶವು ಬಹು ಬಲಾಢ್ಯ ಮದ್ದಾನೆಯ 
ಸೊಕ್ಕನ್ನು ಇಳಿಸುವಂತೆ ಈ ಚಿಕ್ಕ ಕಥೆಯಾದರೂ ರಣಹೇಡಿಯಲ್ಲಿಯ 
ಅಧ್ಲೈರ್ಯವನ್ನು ಅಳಿದು, ಅವನಲ್ಲಿ ಕೂಡ ಶೌರ್ಯದುಕ್ತನ್ನು ಉಕ್ಟೇರಿಸುವ 
ದಕ್ಕೆ ತಕ್ಕದ್ದಾಗಿರುವದೆಂಬುವದರಫ್ಲಿ ಎಳ್ಳಷ್ಟು ಕೂಡ ಸಂಶಯನಿಲ್ಲವು. ನನ್ನ 
ಪರಮಪೂಜ್ಯ ಗುರುವರ್ಯ ಗಳಗನಾಧರವರ ಗ್ರಂಥಕ್ಕ ಮುನ್ನುಡಿಯನ್ನು ಬರೆ 
ಯುವಷ್ಟು ಯೋಗ್ಯಶಯು ನನ್ನಲ್ಲಿ ಇಲ್ಲವೇ ಇಲ್ಲ. ಬರಕಪು ಎಷ್ಟು ಸುರಸ 
ವಾಗಿದೆ ಎಂಬುದನ್ನು ಆರಸ ಸವಿಸವಿದು ಆನಂದ ಹೊಂದಬೇಕೆಂದು ರಸಿಕರಲ್ಲಿ 
ನನ್ನ ಸವಿನಯ ಬೇಡಿಕೆಯು ಇದೆ. 





ಧಾರವಾಡ | ಅಚ್ಯುತ ಕೃಷ್ಣರಾನ ಹೂಯಿಲಗೋಳ 
೨೦-.-೨. ೪೯ ಗದಗ 
dd ಗಳಗನಾಥ ಮುದ್ರಣಾಲಯದಲ್ಲಿ ಎಸ್‌. ಎಮ್‌. ಜೋಶಿ 


ಇವರಿಂದ ಮುದ್ರಿಸಲ್ಪಟ್ಟು, ಗಳಗನಾಥ ಸುರಸ ತಟ ಪ್ರ ಸಿದ್ದ 
ಮಾಡಲ್ಪಟ್ಟಿತು. (ದ್ವಿತೀಯ ಮುದ್ರಣ ೧೯೬೦). 


೧ನೆಯ ಪ್ರಕರಣ 
ಅಪರಿಚಿತ ಸವಾರರು 


ಮುಂಜಾವಿನ ತಂಗಾಳಿಯು ಮಂದವಾಗಿ ಬೀಸುತ್ತಿತ್ತು. ಬಾಲ 
ಸೂರ್ಯನ ಕೋಮಲ ಕಿರಣಗಳು ಎಲ್ಲ ಕದೆಯಲ್ಲಿ ಪಸರಿಸುತ್ತಲಿದ್ದವು. ಅರ 
ವಲೀ ವರ್ವತದೊಳಗಿನ ಗಗನಚುಂಬಿತ ವೃಕ್ಷಗಳು ಪ ಹೊಂಬಣ್ಣದ ಕಿರಣ 
ಗಳಿಂದ ತೋಭಿಸುತ್ತಲಿದ್ದವು. ನಿಬಿಡವಾದ ವೃಕ್ಷಸಮೂಹದೊಳಗಿಂದ ಜುಳು 
ಜುಳು ಹರಿಯುವ ಜಲಪ್ರವಾಹೆಗಳ ಸುನಾದವು ಎಡೆಬಿಡದೆ ಇಂವಾಗಿ ಕೇಳ 
ಬರುತ್ತಿತ್ತು. ಕ್ರೂರ ಶ್ವಾಪದಗಳು ತಮ್ಮ ತಮ್ಮ ಗನಿ ಸೇರಿದ್ದರಿಂದ, ಒಂದು 
ಬಗೆಯ ಶಾಂತತೆಯ ಸಾಮ್ರಾಜ್ಯವು ಪ್ರಸ್ತಾಪಿತವಾಗಿತ್ತು; ಆದರೆ ಪಕ್ಷಿ 
ಗಣವು ತಮ್ಮ ಮಂಜುಳ ಧ್ವನಿಯಿಂದ ಆ ಶಾಂತತೆಗೆ ಭಂಗತರತೊಡಗಿದ್ದರೂ, 
ಆ ಶಾಂತತಾಭಂಗದಿಂದ ತಾನವಾಗದೆ, ಮನೋರಂಜನವಾಗತೊಡಗಿತ್ತು. 

ಇಂಥ ಉಲ್ಲಾಸದ ಮುಂಜಾವಿನ ಸಮಯದಲ್ಲಿ ಅರವಲೀಪರ್ವತದ 
ಕಂದೆರದೊಳಗಿಂದ ಇಬ್ಬರು ರಾವುತರು ಮೊಗಲ ಬಾದಶಹನಾದ ಸೇಲೀಮನ 
ಛಾವಣಿಯ ಕಡೆಗೆ ಬಹು ವೇಗದಿಂದ ಸಾಗಿದ್ದರು. ಅವರ ಉಡಿಗೆ-ತೊಡಿಗೆ 
ಗಳು ದೂಳಿಯಿಂದ ಮುಸುಕಿದ್ದವು. ಅವರ ಕುದುರೆಗಳೂ, ಅವರೂ ಬೆವತು 
ಶಗಣಿಯಾಗಿದ್ದರು. ಕುದುರೆಗಳ ಬಾಯೊಳಗಿಂದ ಬುರುಗು ಸುರಿಯು 
ತ್ತಿತ್ತು; ಆದರೂ ಆ ರಾವುತರಿಗೆ ಕುದುರೆಗಳ ಪರಿವೆಯಿದ್ದಿಲ್ಲ. ಅವು ಬೇಗನೆ 
ಸಾಗಬೇಕೆಂದು ಅವನ್ನು ಚಪ್ಪರಿಸಿ ಉತ್ಸಾಘಗೊಳಿಸುತ್ತಿದ್ದರು. ಜಾತಿ 
ವಂತ ಕುದುರೆಗಳಾದರೂ ತಮ್ಮ ಶ್ರಮವನ್ನು ಲೆಕ್ಕಿಸದೆ ತಮ್ಮ ಒಡೆಯರ 
ಸಂಭಾವನೆಯಿಂದ ಉತ್ಸಾಹಗೊಂಡು ಒತ್ತರದಿಂದ ಸಾಗಿದ್ದವು. ಆ ರಾವು 


೨ ವೀರ ಪ್ರತಾಪ 


ತರು ಒಬ್ಬರ ಕೂಡೊಬ್ಬರು ಮಾತಾಡುತ್ತಿದ್ದಿಲ್ಲ ಅತಿ ವೇಗದಿಂದ ಮಾರ್ಗ 
ಕ್ರಮಿಸಿ ಹೋಗುವುದು ಅವರ ಮುಖ್ಯ ಕಲಸವಾಗಿತ್ತು. 

ಆ ರಾವುತರಲ್ಲಿ ಒಬ್ಬನ ವಯಸ್ಸು ಸರಾಸರಿ ಇಪ್ಪತ್ತೈದು ವರ್ಷದ್ದಾಗಿರ 
ಬಹುದು. ಅವನ ಎಡಗಡೆಗೆ ನಡುವಿನಲ್ಲಿ ಒಂದು ಖಡ್ಗವು ಆಲೆದಾಡು 
ತ್ತಿತ್ತು. ರತ್ಮಖಚಿತವಾದ ಹಿಡಿಕೆಯುಳ್ಳದ್ದೊಂದು ಕರಾರಿಯನ್ನು ಅವನು 
ನಡುವಿನಕ್ಲಿರಿಸಿದ್ದನು; ಇನ್ನೊಬ್ಬ ರಾವುತನು ತೀರ ಚಿಕ್ಟವನಿದ್ದನು. ಅವನು 
ಹದಿನೈದು ಹದಿನಾರು ವರ್ಷದವನಿರಬಹುದು. ಅವನ ಮುಖಲಕ್ಷಣವು 
ಅವನ ವಯಸ್ಸಿಗನುರೂಪವಾದ ಸರಲತ್ತವನ್ನೂ, ವಿಶೇಷವಾಗಿ ಮಾರ್ದವ 
ವನ್ನೂ ವ್ಯಕ್ತಸಡಿಸುತ್ತಿತ್ತು. ಸ್ವಭಾವತಃ ನಗೆಮೊಗದವನಾಗಿದ್ದ ಆ ಬಾಲ 
ಸವಾರನನ್ನು ಈಗ ಚಿಂತೆಯು ಆವರಿಸಿದ್ದರಿಂದ ಒಂದು ಪ್ರಕಾರದ ಶೋಭಿ 
ಯುಂಟಾದಂತಾಗಿತ್ತು. ಅವನು ಗುಲಾಬಿಬಣ್ಣದ ರೇಶಿಮೆಯ ಮುಂಡಾಸವನ್ನು 
ಸುತ್ತಿದ್ದನು. ಒಂದು ಹದನಾದ ಕತ್ತಿಯ ಹೊರತು ಅವನಲ್ಲಿ ಬೇರೆ ಯಾವ 
ಆಯುಧಗಳೂ ಇದ್ದಿಲ್ಲ. ಅವನು ಮೇಲೆ ಮೇಲೆ ನಿಟ್ಟುಸಿರುಬಿಟ್ಟು ತನ್ನ 
ದುಃಖವೇಗವನ್ನು ಕಡಿಮೆಮಾಡಿಕೊಳ್ಳುತ್ತಿದ್ದನು; ಆದರೂ ಒಂದೆರಡು ಅಶ್ರು 
ಬಿಂದುಗಳು ಅವನ ಕಣ್ಣೊಳಗಿಂದ ಉದುರದೆ ಇರಲಿಲ್ಲ. ಅವು ತನ್ನ ಸಂಗಡಿ 
ಗನ ಕಣ್ಣಿಗೆ ಬೀಳಬಾರದೆಂದು ಅವನ್ನು ಕೂಡಲೆ ಅನನು ಒರಿಸಿಬಿಟ್ಟನು. 

ಹೀಗೆ ಆ ರಾವುತರು ಅರವಲೀಪರ್ವತದ ಕಂದರವನ್ನು ಕ್ರಮಿಸಿ ಅದರ 
ತನ್ಪಲಲ್ಲಿ ತ್ವರೆಯಿಂದ ಮಾರ್ಗವನ್ನು ಕ್ರಮಿಸುತ್ತಿರಲು, ತಮ್ಮ ಕಡೆಗೆ ಓಡಿ 
ಬರುತ್ತಿರುವ ಕುದುರೆಯ ಖುರಗಳ ಧ್ವನಿಯು ಅವರ ಕಿಡಿಗೆ ಕೇಳಿಸತೊಡ 
ಗಿತು. ತುಸು ಹೊತ್ತಿನ ಮೇಲೆ “ಎಲೇ ನೀಚರೇ, ಕೃತಫ್ನರೇ, ನಿನ್ಸಿರಿ 
ನಿಲ್ಲಿರಿ” ಎಂದು ಸಿಟ್ಟಿನಿಂದ ಆರ್ಭಟಿಸುವ ಒಬ್ಬ ರಜಪೂತ ರಾವುತನು ಅವರ 
ಎದುರಿಗೆ ಬಂದು ನಿಂತನು. ಅವನ ಒರೆಹಿರಿದ ಖಡ್ಗವು ಸೂರ್ಯಪ್ರಕಾಶ 
ದಲ್ಲಿ ಪ್ರಳಯಕಾಲದ ಯಮನ ನಾಲಿಗೆಯಂತೆ ಅಲೆದಾಡುತ್ತಲಿತ್ತು. ಅವನ 
ಜಾತಿವಂತ ಕುದುರಿಯನ್ನೂ, ಅವನ ಮುಖದಲ್ಲಿ ಉಕ್ಕುತ್ತಿರುವ ಪ್ರತಾಪ 
ವನ್ನೂ ನೋಡಿದ ನೀರರು ಶರಾ: ಇಡಿಯ ರಜಪೂತಸ್ಥಾನ 
ದಲ್ಲಿ ಅವನ ಈ ಜಾತಿವಂತ ಕುದುರೆಯನ್ನು ಹೋಲುವ ಕುದುರೆಯೂ, ಆ 
ಜಾತಿವಂತ ವೀರನನ್ನು ಹೋಲುವ ವೀರರೂ ದುರ್ಲಭರಾಗಿದ್ದರು. 


ಅಸರಿಚಿತ ಸವಾರರು ೩ 


ಇಂಥ ಪ್ರತಾಪಶಾಲಿಯಾದ ರಾವುತನನ್ನು ನೋಡಿ ನಮ್ಮ ಮಾರ್ಗಸ್ಥ 
ರಾದ ಇಬ್ಬರು ರಾವುತರು ಚಕಿತರಾದರು ತಮ್ಮ ಯಾವ ಸಂಬಂಧವೂ 
ಇಲ್ಲದೆ ತಮ್ಮ ಗುರುತು-ವರಿಚಯವಿಲ್ಲದೆ ಒಮ್ಮೆಲೆ ತಮಗೆ “ ನೀಚರೇ, 
ಕೃತಫ್ನುರೇ ” ಎಂದು ಸಂಬೋಧಿಸಲಿಕ್ಕೆ ಕಾರಣವೇನೆಂದು ಅವರಿಗೆ ತಿಳಿಯ 
ದಾಯಿತು; ಆದರೆ ಶಸ್ತ್ರವಾಣಿಯಾದ ವೈರಿಯು ಎದುರಿಗೆ ನಿಂತಿರಲು ಆ 
ತರುಣ ರಜಪೂತ ನೀರರಿಬ್ಬರು ಸುಮ್ಮನೆ ಹೇಗೆ ನಿಲ್ಲುವರು? ಕಾದುವದನ್ನು 
ಬಿಟ್ಟಿ ಸಾಳು ರಗಳೆಯ ವಿತಾರಿಸುವ ಉಸಾಬರಿಗೆ ಅವರು ಯಾಕೆ ಹೋಗು 
ವರು? ಅವರು ಕೂಡಲೆ ತಮ್ಮ ಖಡ್ಗಗಳನ್ನು ಹಿರಿದು ಯುದ್ದಕ್ಕೆ ಸನ್ನದ್ಧ 
ರಾದರು; ಆದರೂ ಖಸ್ಗನೆತ್ತುತ್ತ ಇಪ್ಪತೈದು ವರ್ಷದ ರಾವುತನು ಆ ಪ್ರತಾಪಿ 
ಕಾದ ಹೊಸ ಕಾಪ್ರತಪಿಗೆ 2" ನಮ್ಮಿಂದಾದ ಆಪರಾಧವೇನು? ಎಂದು 
ಪ್ರಶ್ನ ಮಾಡಲು, ಅದಕ್ಕೆ ಆ ಪ್ರಕಾಸವಂತ ರಾವುತನು ಕಠೋರಸ್ತರದಿಂದ-- 
“ ಈಗ ನೀವು ಎತ್ತ ನಡೆದಿರುವಿರಿ? ಮೊಗಲರ ಛಾನಣಿಯ ಕಡೆಗಳ್ಲವೆ? * 
ಎಂದು ಪ್ರಶ್ನ ಮಾಡಲು “" ಹೌದು, ಆದರೆ” ಎಂದು ಆ ತರುಣ ರಾವ್ರತನು 
ನುಡಿಯುತ್ತಿರಲು, ಆ ಪ್ರೌಢಪ್ರತಾಫಿಯಾದ ರಾನ್ರತನು ಹೆಚ್ಚಿನ ಯಾವ 
ನಿಚಾರವನ್ಕೂ ಮಾಡಪಿ*“ನಾಕು-ಸಾಕು, ನಿಮ್ಮ ಮೇಲೆ ಖಡ್ಗನೆತ್ತಲಿಕ್ಕೆ 
ಇಷ್ಟೀ ಕಾರಣವು ಸಾಕು. ನಿಮ್ಮ ಕಪಟವನ್ನು ನಾನು ಪೂರ್ಣವಾಗಿ ಅರಿತಿ 
ರುನೆನು” ಎಂದವನೇ ಆ ತರುಣ ರಾಪುತನ ಮೇಲೆ ತನ್ನ ಭಯಂಕರವಾದ 
ಖಡ್ಗವನ್ನು ಪ್ರಯೋಗಿಸಿದನು; ಅದರಿಂದ ನಮ್ಮ ತರುಣ ರಾವುತನು ಗಾಯ 
ಹೊಂದಿ ನೆಲಕ್ಷುರುಳಿದನು. ಇದನ್ನು ನೋಡಿದ ಕೂಡಲೆ ಚಿಕ್ಕ ರಾವ್ರತನು 
ಚಿಟ್ಟನೇ ಚೀರಿ ದೊಪ್ರನೆ ನೆಲಕ್ಕೆ ಬಿದ್ದು ಮೂರ್ಛೆಹೋದನು. 

ಆ ಪ್ರೌಢ ರಾವುತನು ಸಿಟ್ಟಿನ ಆವೇಶದಲ್ಲಿದ್ದರೂ ಈ ಬಾಲ ರಾವುತನ 
ಕರುಣಾಮಯವಾದ ಆರ್ತಧ್ವನಿಯನ್ನು ಕೇಳಿದ ಕೂಡಲೆ ಅವನ ಹೃದ 
ಯನು ಕರಗಿ ನೀರಾಗಿ, ತನ್ನಿಂದ ಪ್ರಮಾದವಾದದ್ದಕ್ಕಾಗಿ ಆತನು ಮರಮರನೆ 
ಮರುಗಿದನು. ಆರ್ತಧ್ವನಿಯೆಂದ ಆ ಬಾಲರಾವುತನು ಸ್ತ್ರೀಯೆಂಬ ಸಂಶ 
ಯವು ಆ ವೀರಪುಂಗವನಿಗುಂಾ ಾ ಯಿತು ಆ ಪರನಾರೀ ಸೋದರನಾದ 
ಉದಾತ್ತ ಪುರುಷನು ತಟ್ಟನೆ ಆ ಬಾಲರಾವುತನನ್ನು ಹಿಡಿದೆತ್ತಿ ತನ್ನ ತೊಡೆಯ 
ಮೇಲೆ ಮಲಗಿಸಿಕೊಂಡು ಉಪಚರಿಸತೊಡಗಿದನು. ಬಳಿಯ ಜಲಪ್ರವಾಹದ 


ಲ ನೀರ ಪ್ರತಾಪ 


ಜಲವನ್ನು ನೆತ್ತಿಗೆ ತಟ್ಟುವದಕ್ಕಾಗಿ ಆ ಬಾಲರಾವ್ರತನ ತಲೆಯ ಮುಂಡಾಸ 
ನನ್ನು ತೆಗೆಯಲು, ಆತನ ಸಂಶಯ ನಿವಾರಣನಾಗಿ, " ಅಹಹ ! ನಾನೀ 
ಸ್ತ್ರೀಹತ್ಕೆಯ ಪಾಪಕ್ಕೆ ಗುರಿಯಾದೆನೋ ಎಂದು ಅಂಜುತ್ತ ಆ ಬಾಲಿಕೆ 
ಯನ್ನು ಸೋದರೀಭಾವದಿಂದ ಉನಚರಿಸಿ ಎಚ್ಚರಗೆೊಳಿಸಲು ಯತ್ರಿಸತೊಡ 
ಗಿದನು. ಆ ವೀರನು ಹೀಗೆ ಕೆಲಹೊತ್ತು ಯತ್ನಿಸುತ್ತಿರಲು, ಆ ರಾವುತ 
ವೇಷಧಾರಿಯಾದ ಬಾಲಿಕೆಯು ಎಚ್ಚತ್ತು ಕಣ್ಣೆ ರೆದಳು. ಅಷ್ಟರಲ್ಲಿ ವಾಸಭೀರು 
ವಾದ ಆ ನರಪುಂಗವನು ಆಕೆಯನ್ನು ಕೆಳಗಿರಿಸಿ ದೂರ ನಿಂತುಕೊಂಡಿದ್ದ ನು! 

ಆ ತರುಣಿಯು ಎಚ್ಚತ್ತು ಅತ್ತಿತ್ತ ನೋಡಿ ಮೂರ್ಛೆಹೊಂದಿದ ತನ್ನ 
ಸಂಗೆಡಿಗನ ಕಡೆಗೆ ಧಾವಿಸಿದಳು. ಆ ತರುಣನು ಗಾಯಹೊಂದಿ ನಿಶ್ಚೇಷ್ಟ್ರ 
ನಾಗಿ ಬಿದ್ದಿದ್ದನು. ಆತನನ್ನು ನೋಡಿದ ಕೂಡಲೆ ತರುಣಿಯ ಕಣ್ಣೊಳಗಿಂದ 
ಬಳಬಳ ನೀರು ಸುರಿಯಹತ್ತಿದವು. ಆಕೆಯು ಗಾಯವನ್ನು ಕಟ್ಟಿ ತರುಣ 
ನನ್ನು ಎಚ್ಛರಗೊಳಿಸಲು ಯತ್ನಿಸತೊಡಗಿದಳು. ಅದಕ್ಕೆ ಆ ಹೊಸ ರಾವು 
ತನು ಮನಃಪೂರ್ವಕ ಸಹಾಯ ಮಾಡತೊಡಗಿದನು. ತನ್ನಿಂದಾದ ಪ್ರಮಾ 
ದಕ್ತಾಗಿ ಆ ಹೊಸ ರಾವುತನ ಮುಖವು ಕಳೆಗುಂದಿತ್ತು. ತರುಣಿಯು 
ಕಣ್ಣೀರು ಒರಿಸಿಕೊಂಡು ದುಃಖವನ್ನು ನುಂಗಿಕೊಳ್ಳಲಿಕ್ಕೆ ಯತ್ನಿಸುತ್ತಿದ್ದಳು. 
ಸ್ವಲ್ಪ ಹೊತ್ತಿನಲ್ಲಿ ಹೊಸ ರಾವುತನ ಅನುಯಾಯಿಗಳಾದ ಅನೇಕ ಜನ ರಜ 
ಪೂತ ರಾವುತರು ಅಲ್ಲಿಗೆ ಬಂದರು. ಒಂದು ದೋಲಿಯನ್ನು ತರಬೇಕೆಂದು 
ಆ ಹೊಸ ರಾನುತನು ಅನರನ್ನು ಆಜ್ಞಾ ಹಿಸಿದನು. ದೋಲಿಯು ಸಿದ್ಧ 
ವಾಗಲು, ಗಾಯಹೊಂದಿದ ರಾವುತನನ್ನು ಅದರಲ್ಲಿ ಮಲಗಿಸಿದರು. ಆ ಹೊಸ 
ರಾವುತನು ತರುಣಿಗೆ ಕುದುರೆಯನ್ನು ಏರಹೇಳಿ ತಾನೂ ಕುದುರೆಯನ್ನು 
ಹತ್ತಿದನು. ಬಳಿಕ ಡೋಲಿಸಹಿತವಾಗಿ ಎಲ್ಲರೂ ಒಂದು ಕಾಲುದಾರಿಯಿಂದ 
ಮೆಲ್ಲಮೆಲ್ಲನೆ ಸಾಗಿದರು. ಸ್ವಲ್ಪ ಮಾರ್ಗಕ್ರಮಿಸಿದ ಮೇಲೆ ಆ ತರುಣಿಯು 
ಹೊಸ ರಾವುತನನ್ನು ಕುರಿತು ನಿನಯದಿಂದ--“ತಮ್ಮ ಹೆಸರೇನೆ”ಂದು ಪ್ರಶ್ನೆ 
ಮಾಡಲು ಆ ಪ್ರೌಢ ರಾವುತನು ನಿಟ್ಟುಸಿರು ಬಿಟ್ಟಿ “ನನ್ನ ಹೆಸರು ಮಹಾ 
ರಾಣಾ ಪ್ರತಾಸಸಿಂಹನು » ಎಂದು ಉತ್ತರ ಕೊಟ್ಟನು. ಅದನ್ನು ಕೇಳಿದ 
ಕೂಡಲೆ ತರುಣಿಯು ಆಶ್ಚರ್ಯದಿಂದ ಮೆಟ್ಟಿ ಬಿದ್ದಳು. 


೨ನೆಯ ಪ್ರಕರಣ 
ತ್‌ ಶಾಸನ ಸ್ಟ್‌ 
ಪ್ರತಾಪನ ಪ್ರತಿಜ್ಞೆ 


ಈ ಕಾಲದಲ್ಲಿ ಪ್ರತಾನಸಿಂಹನು ದಿಲ್ಲಿಯ ಬಾದಶಹನಾದ ಸೇಲಿವು 
ನೊಡನೆ ಯುದ್ದದಲ್ಲಿ ತೊಡಗಿದ್ದರಿಂದ, ಪ್ರಸಂಗ ಒದಗಿದಂತೆ ಆತನು ಗಿರಿ- 
ಕಂದರಗಳಲಫ್ಲಿ ವಾಸಿಸಬೇಕಾಗುತ್ತಿತ್ತು. ಮೊಗಲರು ಪ್ರತಾಪನ ರಾಜ್ಯದಲ್ಲಿಯೇ 
ಪಾಳಯವನ್ನು ಬಿಟ್ಟು, ಆತನನ್ನು ಮೇವಾಡದಿಂದ ಓಡಿಸಲು ಯತ್ನಿಸುತ್ತ 
ಲಿದ್ದರು. ಮಹಾ ಬಲಾಡಢ್ಯರಾದ ಮೊಗಲರಿಗೆ ಅಲ್ಪ ಬಲನಾದ ಪ್ರತಾಪ 
ಸಿಂಹನು ಈಡಾಗುವಂಶಿ ಇಲ್ಲದಿದ್ದರೂ, ಪ್ರತಾಪನ ಉಜ್ವಲವಾದ ಸ್ಪದೇಶಾಭಿ 
ಮಾನವು ಅವನನ್ನು ದಿಲ್ಲಿಯ ಬಾದಶಹನಿಗೆ ಶರಣುಹೋಗಗೊಡಲೊಲ್ಲದು ! 
ಎಷ್ಟು ಕಷ್ಟ-ನಷ್ಟಗಳೊದಗಿದರೂ ಪ್ರಶಾಪನು ಮೊಗಲರಿಗೆ ಶರಣು ಹೋಗದೆ 
ಮಹಾ ಧೈರ್ಯದಿಂದ ಕಾದುತ್ತಲಿದ್ದನು. ಹೀಗಿರುವಾಗ ಮೇಲೆ ಹೇಳಿದಂತೆ 
ಪ್ರತಾಪನ ಖಡ್ಗವ್ರ ಸಾರದಿಂದ ತರುಣ ರಾವುತನು ಗಾಯಹೊಂದಿ ಬಿದ್ದಿದ್ದನು. 
ಆತನ ಸತ್ತಾ ವನ್ನು ಆ ತರುಣಿಯು ಅಹೋರಾತ್ರಿ ಬರದ ಮಾಡುತ್ತ 
ಲಿದ್ದಳು. ಆ ತರುಣ-ತರುಣಿಯರ ಸಂಬಂಧನೇನೆಂಬದನ್ನು ಪ್ರತಾಸನು 
ನಿಚಾರಿಸಿದ್ದಿಲ್ಲ; ಯಾಕಂದರೆ ದುಃಖಮಗೃರಾದವರನ್ನು ಹಾಗೆ ವಿಚಾರಿಸುವ 
ಮನಸ್ಸು ಆತನಿಗಾಗಲಿಲ್ಲ. ಮರುದಿವಸ ಗಾಯಹೊಂದಿದ ರಾವುತನು ಒಂದು 
ಗುಹೆಯೊಳಗೆ ಹೊರಸಿನ ಮೇಲೆ ಮಲಗಿದ್ದನು. ಆತನ ಬಳಿಯಲ್ಲಿ ಆ ತರು 
ಣಿಯು ಕುಳಿತಿದ್ದಳು. ಸಮೀಪದಲ್ಲಿ ಒಂದು ಕಲ್ಲಮೇಲೆ ಪ್ರತಾಪಸಿಂಹನು 
ವಿಷಣ್ಣ ಮುದ್ರೆಯಿಂದ ಕುಳಿತಿದ್ದನು. ಆಗ ಆ ತರುಣಿಯು ಬಹು ಕಷ್ಟ 
ದಿಂದ ಪ್ರತಾಪಸಿಂಹನನ್ನು ಕುರಿತು-- ಮಹಾರಾಣಾಜೀ, ನಮಗೆ ಎಷ್ಟು 
ದುಃಖವಾದರೂ ಸಹಿಸಿಕೊಂಡು ಗಾಯ ಮಾಯುವವರೆಗೆ ಸ್ವಸ್ಪವಾಗಿ ಇರುತ್ತಿ 
ದ್ದೆವು. ಆದರೆ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇರುವ ಹಾಗಿಲ್ಲ. ನಾವು 
ಸುಮ್ಮನೆ ಇದ್ದರೆ ಒಬ್ಬ ತರುಣಿಯ ಸರ್ವಸ್ತದ ಘಾತವಾಗುವದು; ಆದ್ದರಿಂದ 
ತಮ್ಮ ಮುಂದೆ ಇದ್ದದ್ದನ್ನು ಹೇಳಲೇಬೇಕಾಗಿರುವದು. ಪರಪುರುಷರೊಡಕೆ 


೬ ವೀರ ಪ್ರತಾಪ 


ನಿಸ್ತಾರಣ ಮಾತಾಡುವದು ರಜಪೂತ ಸ್ತ್ರೀಯರಿಗೆ ಅಯೋಗ್ಯವು; ಆದರೆ 
ಮಾಡಲೇನು? ನಮ್ಮ ಸಖಿಯ ಹಿತಕ್ಕಾಗಿ ಮಾತಾಡಲೇಬೇಕಾಗಿರುವದು. 
ಇಲ್ಲಿಂದ ಐದು ಹರದಾರಿಯ ಮೇಲೆ ಕಾಂಚನಪುರವೆಂಬ ಚಿಕ್ಕ ಸಂಸ್ಥಾನವಿರು 
ವದೆಂಬದು ತಾವರಿಯದ ಸಂಗತಿಯಲ್ಲ. ಆ ಸಂಸ್ಥಾನವು ಇಂದಿನ ವರೆಗೆ 
ಹಾಡಾಕುಲದ ರಜಪೂತರ ವಶದಲ್ಲಿಯೇ ಇರುವದು; ಆದರೆ ಇನ್ನು ಮುಂದೆ 
ಮಾತ್ರ ಅದು ಅವರ ವಶದಲ್ಲಿ ಉಳಿಯುವ ಲಕ್ಷಣವಿಲ್ಲ; ಯಾಕಂದರೆ ಆ 
ಸಂಸ್ಥಾನಕ್ಕೆ ಯೋಗ್ಯ ವಾರಸದಾರರೆಂದರೆ ಒಬ್ಬ ಬಾಲಿಕೆಯು ಮಾತ್ರ 
ಉಳಿದಿರುವಳು ಆಕೆಯ ಲಗೃವಾದ ಕೂಡಲೆ ಅವಳೊಡನೆ ಕಾಂಚನಪುರದ 
ಅಧಿಸತ್ಯವು ಎರಡನೆಯ ಮನೆತನದವರ ಕೈನೇರುವದು ಸಹಜ ಸರ. ೬ 
ಬಾಲಿಕಯ ಹೆಸರು ವಿಮಲೆಯು. ಆ ವಿಮಲೆಯನ್ನು ಮದುವೆಯಾಗುವದ 
ಕ್ಪಾಗಿ ಚೋಡಾವತ್‌, ಸುಭಾವತ, ರಾಠೋಡ, ತುವರ ಮುಂತಾದ ಕುಲ 
ಗಳೂಳಗಿನ ಅನೇಕ ವೀರರು ಕಾಂಚನವ್ರರದ ವೃದ್ಧ ಅರಸನನ್ನು ಕೇಳಿದರು ; 
ಆದರೆ ಆ ವೀರರಲ್ಲಿ ಯಾವನೂ ವಿಮಲೆಯ ಮನಸ್ಸಿಗೆ ಬರಲಿಲ್ಲ. ಆದ್ದರಿಂದ 
ಆಕೆಯ ವಿನಾಹದ ಮಾತು ಅಲ್ಲಿಗೇ ನಿಂತಿತು; ಆದರೆ ವಿಲಾಸನಗರದ ಠಾಕೂ 
ರನಿಗೆ ಮಾತ್ರ ನಿಮಲೆಯು ತನ್ನನ್ನು ನಿರಾಕರಿಸಿದ್ದು ಸರಿದೋರಲಿಲ್ಲ ಅವನು 
ಸಿಟ್ಟಾಗಿ ಸೇಡು ತೀರಿಸಿಕೊಳ್ಳುವ ಹಂಚಿಕೆ ಹಾಕುತ್ತಿದ್ದನು. ನಿಮಲೆಯು 
ತನಗೆ ಪ್ರಾಸ್ತವಾಗದಿದ್ದರೂ, ಹೊತ್ತು ಸಾಧಿಸಿ ಹ್ಯಾಗಾದರೂ ಮಾಡಿ ಆಕೆ 
ಯನ್ನು ಬಾದಶಹನ ಜನಾನಖಾನೆಗಾದರೂ ಎಳೆದೊಯ್ದು ಸೇಡು ತೀರಿಸಿ 
ಕೊಳ್ಳಬೇಕೆಂದು ದುರ್ವಿಚಾರವನ್ನು ಆತನು ನಡಿಸಿದನು. ಮಹಾರಾಣಾಜೀ 
ಆತನ ಈ ದುರಾಲೋಚನೆಯ ಸುದ್ದಿ ಹತ್ತಿದ್ದರಿಂದ ನಾನು ಬಹಳ ಚಿಂತೆಗೊಳ 
ಗಾದೆನು. ನಾನು ಕಾಂಚನಪ್ರರದಲ್ಲಿಯೇ ಹುಟ್ಟಿ ಚಿಕ್ಕಂದಿನಿಂದ ನಿಮಲೆಯ 
ಸಂಗಡಲೇ ಅರಮನೆಯಲ್ಲಿ ಬೆಳೆದಿರುವೆನು. ವಿಮಲೆಯ ಕಾಲಲ್ಲ ವಿಲಾಸ 
ನಗರ-ಕಾಂಚನಪುರಗಳ ರಜಪೂತರು ಹಲವು ಸಾರೆ ಕಾದಿದರು. ಈ ಕದನದ 
ಲ್ಲಿಯೇ ನನ್ನ ಪೂಜ್ಯ ತಂದೆಯು ಕಾಂಚನಪುರದ ಪಕ್ಷಕಟ್ಟಿ ಕಾದಿ ಮರಣ 
ಹೊಂದಿದನು. ಪತಿವ್ರತೆಯಾದ ನನ್ನ ಶಾಯಿಯು ನನ್ನ ತಂದೆಯ ಕೂಡ ಸತಿ 
ಹೋದಳು. ಅಂದಿನಿಂದಂತು ನಾನು ವಿಮಲೆಯನ್ನು ಬಿಟ್ಟು ಇರದಾಯಿತು. 
ಮುಂದೆ ನನ್ನ ಮದುವೆಯಾದ ಬಳಿಕ ನಾನು ಚಂದನಗಡದಲ್ಲಿರಕಕ್ಕಿದೆನು; 


ಸವತೆ ಇಡ ಸತ 
ತಾಪನ ಪ್ರತಿಸ್ಛೆ 
ಪ್ರತಾಪನ ಪ್ರತಿಜ್ಞೆ ೭ 


ಆದರೂ ನಮ್ಮಲ್ಲಿಯ ಪರಸ್ಪರ ಪ್ರೇಮವು ಸ್ವಲ್ಪವೂ ಕಡಿಮೆಯಾಗಲಿಲ್ಲ. 
ನಾನು ಚಂದನಗಡಕ್ಕೆ ಹೋದ ಸ್ವಲ್ಪ ದಿನಗಳಲ್ಲಿಯೇ ವಿಮಲೆಯ ತಂದೆಯು 
ಸ್ವರ್ಗಸ್ಪನಾದನು ; ಅಂದಿನಿಂದ ದುರ್ಡೈವಿಯಾದ ನಿಮಲೆಯು ಅನಾಥ 
ಳಾದಂತಾಯಿತು! 

ವಿಮಲೆಯ ದುರ್ದೆಶೆಯು ಇಷ್ಟರಿಂದಲೇ ತೀರಲಿಲ್ಲ. ವಿಲಾಸನಗರದ 
ಅಧಮ ಶಾಕುರನು ಅವಳೊಡನೆ ಕಪಟಾಚರಣೆಯನ್ನು ನಡೆಸಿದನು ವಿಮಲೆ 
ಗಾದರೂ ಅವನ ಆಚರಣೆಯ ವಿಷಯವಾಗಿ ಸಂಶಯವುಂಟಾಯಿತು. ದಿನ 
ದಿನಕ್ಕ ಹೊಸ ಹೊಸ ಸುದ್ದಿಗಳು ನಿಮಲೆಯ ಕಿನಿಗೆ ಬೀಳಹತ್ತಿದವು. ಪ್ರಬಲ 
ರಾದ ಕಾಂಚನಸ್ರರದವರಿಗೆ ಪ್ರತ್ಯಕ್ಸ ಎದುರಾಗಿ ನಿಲ್ಲುವ ಸಾಮರ್ಶ್ಯವು 
ಹೇಡಿಗಳಾದ ನಿಲಾಸನಗರದವರಲ್ಲಿದ್ದಿಲ್ಲ ಇದಲ್ಲದೆ ಒಬ್ಬ ಪಿತೃಹೀನಳಾನ 
ಬಾಲಿಕೆಯ ಮೇಲೆ ಕ ಎತ್ತಿದರೆ, ಜನರು ಏನು ಅಂದಾರೆಂಬ ಅಂಜಿಕೆಯು 
ಅಧಮ ರಾಕೂರನಿಗೆ. ಅಡ್ಡ ಬರುತ್ತಿತ್ತು. ಅದರಿಂದ ಅವನು ಗುಪ್ತ ರೀತಿ 
ಯಿಂದಲೇ ಮೋಸಗೊಳಿಸಲು ಹವಣಿಸಿದನು. ಈ ಕಪಟದ ಸುದ್ದಿಯು ವಿಮ 
ಲೆಗೆ ಹತ್ತಿದಕೂಡಲೆ, ಅವಳು ನನಗೆ ಕಾಂಚನಪುರಕ್ಕೆ ಹೊರಟುಬರಬೇಕೆಂದು 
ಪತ್ರ ಬರೆದಳು. ಆ ಪ್ರಕಾರ ನಾವು ಉಭಯತರು ಕಾಂಚನಪುರಕ್ಕೆ 
ವಿಜೆ! ಅರಮನೆಯು ಆರ್ತನಸ್ತರದಿಂದ ನಡುಗು 
| ಎತ್ತ ನೋಡಿದತ್ತ ಸೇನಕ-ದಾಸಿಯರ ಶೋಕವೇ ಕೇಳಬರು 
ಇದನ್ನು ಕಂಡು ನನ್ನ ಎದೆಯೊಡೆದು ನೀರಾಯಿತು. ” ಹೀಗೆ 
ರುವಾಗ ಹೊರಸಿನ ಮೇಲೆ ಬಿದ್ದಿದ್ದ ತರುಣನು ಒಮ್ಮೆಲೆ ನಿಟ್ಟುಸಿರು 
ತರುಣಿಯ ಕಣ್ಣುಗಳು ನೀರಿನಿಂದ ತುಂಬಿ ತುಳುಕಹತ್ತಿದವು. 
೨ ಅಶ್ರುಗಳನ್ನೊರಸಿಕೊಂಡು ಪುನಃ ತನ್ನ ವೃತ್ತಾಂತವನ್ನು ಹೇಳ 
ಗಿದಳು. 

" ರಾಣಾಜೀ, ನನ್ನ ಮುಂದೆ ದಾಸಿಯರು ಹೇಳಿದೇನಂದರೆ-- ಮುನ್ನಾ 
ದಿನ ರಾತ್ರಿ ನಿಮಲೆಯು ನಿತ್ಯದಂತೆ ತನ್ನ ಮಹಾಲಿನಲ್ಲಿ ಮಲಗಿಕೊಂಡಳಂತೆ. 
ವಾಡಿಕೆಯಂತೆ ಹೊರಗೆ ದಂಡಾಳುಗಳ ಕಾವಲು ಇದ್ದೇ ಇತ್ತಂತೆ. ದಾಸಿಯು 
ಮುಂಜಾವಿನಲ್ಲಿ ವಿಮಲೆಯನ್ನು ಎಬ್ಬಿಸಹೋಗಲು, ಬಾಗಿಲವು ಗಟ್ಟಿಯಾಗಿ 
ಇಕ್ಟಿತ್ತು. ಗಾಢನಿದ್ರೆ ಹತ್ತಿರಬಹುದೆಂದು ತುಸು ಹೊತ್ತು ತಡೆದಳು. ತಾಸೆ 


Gl, 
ಈ 
tl 
೬ 
ಇ 
೫ 
ಲ 
4 
G 


kos 


3್‌ದಿ 


ಲ 


8 ಬಿ 
ಸೆ 
12 


Ud 


ತೊ 


ಲೆ ವೀರ ಪ್ರತಾಪ 


ರಡು ತಾನಾದರೂ ವಿಮಲೆಯು ಏಳಲಿಲ್ಲ. ಪ್ರತಿನಿತ್ಯ ಬೇಗ ಏಳುವವಳು 
ಇನ್ನೂ ಯಾಕೆ ಎದ್ದಿರಲಿಕ್ಕಿಲ್ಲ? ಮೈಯಲ್ಲಿ ಸ್ವಸ್ಥವಿರಲಿಕ್ಯಿಲ್ಲವೆ? ಎಬ್ಬಿಸಿ 
ಉಪಚಾರ ಮಾಡಬೇಕೆಂದು, ದಾಸಿಯರು “" ದೇವಿಯವರೇ, ಏಳಿರಿ; 
ಮೈ ತೊಳೆದುಕೊಳ್ಳುವ ಹೊತ್ತಾಯಿತು.” ಎಂದು ಒದರಿದಳಂತೆ. ಉತ್ತ 
ರವೇ ಇಲ್ಲ. ಸೇವಕರು ಬಹಳ ಹೊತ್ತು ಒದರಿದರು. ಬಾಗಿಲ ತೆರೆಯಲಿಲ್ಲ. 
ಆಗ ಅನುಮಾನಗೊಂಡು ಬಾಗಿಲ ಮುರಿದು, ಒಳಹೊಕ್ಟು ನೋಡುತ್ತಾರೆ, 
ಅಲ್ಲೇನಿದೆ |, ಸೇವಕ-ದಾಸಿಯರು ಗಾಬರಿಯಾಗಿ ಶೋಕ ಮಾಡಕಶತ್ತಿದರು 
ಅಸ್ಟರಲ್ಲಿ ನಾವೂ ಅಲ್ಲಿಗೆ ಹೋದೆವು. 

“ ಅಯ್ಯೋ! ಪ್ರಿಯಸಖಿ!! ವಿಮಲಾದೇವೀ !!! ನೀನು ಈಗ ಎಲ್ಲಿ 
ರುವಿ! ನನಗೆ ನೀನು ಹ್ಯಾಗೆ ಧೂರಸುನ:' ಫೀಕ್ಟು ಕಾರಾಗೃಹದಲ್ಲಿರು 
ವೆಯೋ, ಅಧವಾ, ಈ ಜಗತ್ತನ್ನೇ ಬಿಟ್ಟು ಹೋದೆಯೋ ! ರಾಣಾಜಿಯ 
ಓವರ ತಾವು ಪರಮ ಪುಣ್ಯಶಾಲಿಗಳು, ನಾವು ಏನು ಅಪರಾಧ ಮಾಡಿದ್ದೆ 
ವೆಂದು ಇವರನ್ನು ( ಹೊರಸಿನ ಮೇಲೆ ಬಿದ್ದ ತರುಣನ ಕಡೆಗೆ ಶೋರಿಸಿ) ಈ 
ದುರ್ದೆಶೆಗೆ ಈಡುಮಾಡಿದಿರಿ? ಇನ್ನು ನನ್ನ ವಿಮಲೆಯ ಬಿಡುಗಡೆಯನ್ನು 
ಮಾಡುವವರಾರು?” ಎಂದು ನುಡಿಯುತ್ತಿರಲ್ಕು ತರುಣಿಯದುಃ೩ಒವು್ರಹೆಚ್ಛಾಗಿ, 
ಆಕಯ ಬಾಯಿಂದ ಶಬ್ದಗಳ: ಹೊರಡದಂತಾದವು, ಆವಳು ಒಂದೇಸವನೇ 
ಕಣ್ಣೀರು ಸುರಿಸಹತ್ತಿದಳು. ಪ್ರತಾಪಸಿಂಹದ ವಜ್ರಸೃದಯವು ಕೂಡ 
ಕರಗಿ ನೀರಾಯಿತು. ಅವನ ಕಣ್ಣೊಳಗಿಂತ ಎಂದೂ ಇಲ್ಲದೆ ಈ ಹೊತ್ತು 
ಎರಡು ದುಃಖಾಶ್ರುಗಳು ಉದುರಿದವು. ಆಗ ಅವನು ದುಃಖದಿಂದಲೂ, 
ಆವೇಶದಿಂದಲೂ ಕೂಡಿದ ಸ್ವರದಿಂದ ಅಂದದ್ದೇನಂದರೆ-“ಈ ಪ್ರತಾಪಸಿಂಹನ 
ದೇಹದಲ್ಲಿ ಪ್ರಾಣವೂ, ಕೈಯಲ್ಲಿ ಖಡ್ಗವೂ ಇರುವವರೆಗೆ ನಿನ್ನ ಪ್ರಿಯ ಸಖಿ 
ಯಾದ ವಿಮಲೆಯ ವಿಷಯಕ್ಕೆ ಚಿಂತೆಯಾಕೆ? ” ಎಂದು ನುಡಿದನು. ಆದರೆ 
ಆ ಶಬ್ದಗಳನ್ನು ಕೇಳುವಷ್ಟು ಪದ್ಮಾವತಿಯ ಮನಸ್ಸಿನ ಸ್ಟೈರ್ಯನಿದ್ದಿಲ್ಲ. 
ಆಕೆಯು ಮೋರೆಯ ಮೇಲೆ ಸೆರಗು ಹಾಕಿ ಬಿಕ್ಸಿ ಬಿಕ್ಕಿ ಅಳಹತ್ತಿದಳು. ಆಗ 
ಹೊರಸಿನ ಮೇಲೆ ಬಿದ್ದಿದ್ದ ತರುಣಫು-“ರಾಣಾಜಿಯವರೇ, ಮುಂದಿನ ಸಂಗತಿ 
ಯನ್ನು ಹೇಳುವೆನು ಚಿತ್ತಯಿಸಬೇಕು. ನಾವು ಕಾಂಚನಪುರಕ್ಕೆ ಹೋಗಿ, 
ಈ ಅನರ್ಥವನ್ನು ನೋಡಿ ದುಃಖದಿಂದ ಅರಮನೆಯ ಉಪ್ಪರಿಗೆಯನ್ನೇರಿದೆವು. 


ಜ್ಜ 

ನಿಮಲೆಯ ಶಯನಮಂದಿರದೊಳಗಿನ ನಿಚಿತ್ರ ಸತಿಯನ್ನು ಕಂಡಕೂಡಲೆ 
ನಮ್ಮ ಮೈಮೇಲಿನ ಕೂದಲುಗಳು ನೆಟ್ಟಿಗಾದವು. ವಿಮಲೆಯು ಅಲ್ಲಿದ್ದಿಲ್ಲ- 
ಅವಳ ಹಾಸಿಗೆಯು ಅಸ್ತವ್ಯಸ್ತವಾಗಿತ್ತು. ಅವಳ ವಸ್ತ್ರಗಳು ರಕ್ತಮಯ 
ವಾಗಿ ಅಲ್ಲಿಂದಲ್ಲೆ ಬಿದ್ದಿದ್ದವು. ಕೋಣೆಯಲ್ಲಿ ಎಲ್ಲ ಕಡೆಗೂ ರಕ್ತ-ಮಾಂಸಾದಿ 
ಗಳು ಸಿಡಿದಿದ್ದವು. ಸೂಕ್ಷ್ಮರೀತಿಯಿಂದ ಉಪ್ಪರಿಗೆಯನ್ನೆಲ್ಲ ಶೋದಿಸಿದೆವು. 
ಕಿಡಿಕೆಗಳ ಸಡಕುಗಳು ಗಟ್ಟಿಯಾಗಿ ಇಕ್ಕಿದ್ದವು. ಕೊಲೆ ಮಾಡುವ ಜನರು 
ಯಾವ ಕಡೆಯಿಂದ ಬಂದರೆಂಬದು ತಿಳಿಯದಾಯಿತು. ಅಷ್ಟರಲ್ಲಿ ಅವಳ 
ಹಾಸಿಗೆಯ ಮೇಲೆ ಒಂದು ಬರೆದ ಕಾಗದವು ನಮ್ಮ ದೃಷ್ಟಿಗೆ ಬಿದ್ದಿತು. 
ಅದರ ಮೇಲೆ ವಿಮಲಾದೇವಿಯ ಅಕ್ಷರಗಳೇ ಇದ್ದವು. ಇಕೋ, ಇದೇ ಆ 
ಪತ್ರವು.” ಎಂದು ನುಡಿದು ಆ ಪತ್ರವನ್ನು ಪ್ರತಾಪಸಿಂಹನ ಕ್ಲೆಯಲ್ಲಿ 
ಕೊಟ್ಟಿನು. ಪ್ರಶಾಸಸಿಂಕ್‌ನು ಆ ಪತ್ರವನ್ನು ತಕ್ಕೊಂಡು ತಾನೇ ಓದಿ 
ದನು. ಆ ಪತ್ರದಲ್ಲಿ 


“ ಸರದಾರ ಅಮರಸಿಂಹ ಚಂದನಗಡ ಇವರಿಗೆ 


ಇತ್ತಿತ್ತಲಾಗಿ ನನಗೆ ಬಹಳೇ ಅಸ್ವಸ್ಪತೆಯುಂಟಾಗಹತ್ತಿದೆ. ಪದ್ಮಾವತಿ 
ಯನ್ನು ಇತ್ತ ಕಡೆಗೆ ಕಳಿಸಿಕೊಡಬೇಕು. ಶಾವೂ ಹೊರಟು ಬರಬೇಕು. 
ಯಾಕಂದರೆ, ಏನಾದರೂ ಒಂದು ದುರ್ಧರ ಪ್ರಸಂಗವು ಒದಗುವದೆಂಬಂತೆ 


ನನಗೆ ಶೋರುತ್ತದೆ. ? 
ನಿಮಲೆ 


ವತ್ರನನ್ನು ಓದಿ, ಮಹಾರಾಣಾ ಪ್ರತಾಪಸಿಂಹನು-- " ಹಾಗಾದರೆ, 
ತಾವೇ ನಿನು? ಸರದಾರ ಅಮರಸಿಂಹರೆಂಬುವರು? ಪತ್ರವನ್ನು ತಮ್ಮನ್ನು 
ಉದ್ದೇಶಿಸಿಯೇ ಬರೆದಿರುವಂತೆ ಕೋರುತ್ತದೆ.” ಎಂದು ಅಂದನು. 

“ ಅಹುದು ನಾನೇ ಅಮರಸಿಂಹನು ” ಎಂದು ನುಡಿದು ಆ ಸರದಾ 
ರನು ಮುಂದಿನ ಸುದ್ದಿಯನ್ನು ಹೇಳಪತ್ಯಿದನು. -- " ಮಹಾರಾಣಾಜೀ, 
ಮುಂದೆ ನಾವು ಆ ಅರಮನೆಯಲ್ಲಿ ಬಹಳ ಹೊತ್ತಿನವರೆಗೆ ಶೋಧಮಾಡಿದೆವು. 
ಆದರೆ ಏನೂ ಗೊತ್ತು ಹತ್ತಲಿಲ್ಲ. ಅಷ್ಟರಲ್ಲಿ ಈಕೆಗೆ (ಪದ್ಮಾವತಿಗೆ) ಆ ಮಹಾ 


೧೦ ನೀರ ಪ್ರತಾಪ 


ಲಿಗೆ ಒಂದು ಕಳ್ಳ ದಾರಿ ಇದ್ದ ದ್ದು, ಅಕಸ್ಮಾತ್ತಾಗಿ ನೆನನಾಯಿತು ಆ ದಾರಿಯು 
ಅರಮನೆಯ ಸ be 11 ಗೊತ್ತಿದ್ದಿಲ್ಲ. ಲಕ್ಷನಿಟ್ಟು ಹುಡು 
ಕಲ್ಕು ಆ ದಾರಿಯು ನಮಗೆ ಸಿಕ್ಕೆ ತು. ಕಲವು ಸೇವಕರನ್ನು ಕರಕೊಂಡು 
ನಾನು ಕೆಳಗಿಳಿದೆನು. ಚ ಕತ್ತಲೆ ಲೆ ಇದ್ದದ್ದರಿಂದ ದೀವಟಗೆಗಳನ್ನು 
ಹಚ್ಚಿಸಿಕೊಂಡು ಸಾಗಿದೆವು. ಆ ಬೆಳಕಿನಲ್ಲಿ ನಿಮಲೆಯ ಒಂದು ಮುತ್ತಿನ 
ಸರವು ಹರಿದು ಬಿದ್ದದ್ದು ನಮಗೆ ಸಿಕ್ಚಿತು' ಅಸ್ಟರಿಂದಲೇ ಇವಳನ್ನು ಇದೇ 
ದಾರಿಯಿಂದ ಅವಹರಿಸಿ ತೊಂಡು ಹೋಗಿರಬಹುದೆಂದುಅನುಮಾನನಾಯಿತು. 
ಮಹಾಲಿನಲ್ಲಿಯ ರಕ್ತವನ್ನು ನೋಡಿದ ಕೂಡಲೆ, ವಿಮಲೆಯ ಜೀವದ ವಿಷ 
ಸಭ. ನನಗೆ ಸಂಶಯವು ಉತ್ಪನ್ಸ್ನನಾಗಿತ್ತು, ಆದರೆ ಮಾರ್ಗದಲ್ಲಿಯ ಈ 
ಸ್ಪಿತಿಯನ್ನು ನೋಡಲು, ವಿಮಲೆಯ ಶತ್ರುವು ವಿಮಲೆಯ ಪ್ರ ಪ್ರತಿ 
ಬಂಧವಾಗುವದಕ್ಕಾ ಗಿ ಬುದ್ದಿಪೂರ್ರಕ ಈ ತಂತ್ರವನ್ನು ಒಡ್ಡಿರುವನೆಂಬ ಸಂಶ 
ಯನು ನಮಗೆ ಉತ್ಪನ್ನ ವಾಯಿತು. ಅದಕ್ಕಾಗಿಯೇ ಅವರು ಶಯನ ಮಂದಿರ 
ದಲ್ಲಿ ಹಾಗೆ ಅವ್ಯವನ್ತ ಯನ್ನು ಮಾಡಿರುವರೆಂಬುದು ನಿಶ್ಚಯವಾಯಿತು. ಈ 
ಗುಪ್ತ ದಾರಿಯು ಊರಹೊರಗಿನ ಒಂದು ನೀವಾಲಯಕ್ಕೆ ಹೋಗಿತ್ತು. ಗರ್ಭ 
ಗುಡಿಯಲ್ಲಿದ್ದ ಈ ದಾರಿಯ ಬಾಯಿಮುಚ್ಚಳದ ಕಲ್ಲು ತೆಗೆದು, ನಾವು ಗುಡಿ 
ಯೊಳಗೆ ಹೋದೆವು. ಅಷ್ಟರಲ್ಲಿ ಅಶ್ಲಿಯ ಪೂಜಾರಿಯು ಆಶ್ಚರ್ಯಚಕಿತನಾಗಿ 
ನಮ್ಮೆದುರಿಗೆ ಬಂದು ನಿಂತನು. ನಾನು ಅವನಿಗೆ-.- " ಈ ಗುಡಿಯಲ್ಲಿ 
ಯಾರು ವಾಸಿಸುತ್ತಾರೆ? ” ಎಂದು ಪ್ರಶ್ನೆ ಮಾಡಿದೆನು. 
ಆಗ ಪೂಜಾರಿಯು ತೀರ ಗಾಬರಿಯಾಗಿ “ ನಾನೇ ವಾಸಿಸುತ್ತೇನೆ, 
ಸ್ಟ್ರಾ ವೂ, ಆದರೆ ಮಾಡುವದೇನು? ನಮ ಂಥ ಬಡವರನ್ನು I ಕೇಳು 
ತ್ತಾ ತ ? ಯಜಮಾನರಾದ ಬಾಪ್ಪುಜಿಯವರು ನಮ್ಮ ಮೇಲೆ ಬಹಳ ಪ್ರೇಮ 
ಮಾಡುತ್ತಿ ದ್ದರು. ಆದರೆ ಜ್‌ ಹೋದರು ! ಮಿಂಚಿಹೋದ ಮಾತಿಗೆ 
ಚಿತಿಸಿ ಸಲವೇ ನು! ಎಲ್ಲರಿಗೂ ಒಂದಿಲ್ಲೊಂದು ದಿನ ಮರಣವು ನಿಶ್ಚಿತ 
ವಾದದ್ದು. ಭಗವಾನ್‌ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದೆ £ನಂದರೆ...,........ 
ಇನ್ನೂ "ೀಗೆಯೇ ಆ ಸೂಜಾಂಯ ಬಡಬಡಿಕೆಯು ಎನ್ನು ಹೊತ್ತು ನಡೆಯು 
ತ್ರಿತ್ತೊೋ ತಿಳಿಯದು. ಅಷ್ಟರಲ್ಲಿ ನಾನು ಗದ್ದ ಬಾ AN ನಿನ್ನ ಬಡ 
ಬಡಿಕೆ. ಸಾಕು. ನನ್ನ ವ್ರಕಿಗೆ ಉತ್ತರ ವತ ಈ ವಾರದಲ್ಲಿ ಇಲ್ಲಿಗೆ 


ಪ್ರತಾಪನ ಪ್ರತಿಜ್ಞ ೧೧ 
ಸಿವಾಯರಂಧ ಜನರು ಯಾರಾದರೂ ಬಂದಿದ್ದರೋ ಹ್ಯಾಗೆ? ಬೀಗ ಹೇಳು 
ಅಂದರೆ ನಿನಗೆ ಇನಾಮು ಕೊಡುವೆನು. ನಿಜವಾದದ್ದನ್ನು ಹೇಳದಿದ್ದರೆ ನಿನ್ನ 
ಚಂಡು ಹಾರಿಸಿ ಇದೇ ಗುಡಿಯಲ್ತಿಯೇೇ ಆದನ್ನು ತೂಗಬಿಡುವೆನು. ” ಎಂದು 
ಆರ್ಭಟಸಿದ ಕೂಡಲೆ ಪೂಜಾರಿಯು ಗದಗದ ನಡುಗುತ್ತ- “ಮಹಾಸ್ವಾಮಿ, 
ಹೇಳುತ್ತೇನೆ. ವಿಮಲಾದೇವಿಯನರು ಇಲ್ಲದಂತಾದ ದಿವಸವೇ ಸಂಜೆಯ 
ಮುಂದೆ ಹದಿನ್ಸೆದು ಜನ ರಾವುತರು ಈ ಗುಡಿಯಲ್ಲಿ ಇಳೆಕೊಂಡಿದ್ದರು. ಅವರ 
ಕೂಡ ಒಂದು ಮೇಣೆಯು ಇತ್ತು. ಈ ಜನರು ಆರುತಾಸು ರಾತ್ರಿ ಕಳೆದು 
ಹೋದ ಮೇಲೆ ಹೊರಟುಹೋದರು” ಎಂದು ಪೂಜಾರಿಯು ಹೇಳಿದನು. 

ಇಷ್ಟು ಗೊತ್ತಾದ ಮೇಲೆ ಸಾನು ವಿಲಾಸನಗರಕ್ಕೆ ತೆರಳಿದನು. ಗುಪ್ತ 
ವೇಷದಿಂದ ನಾನು ಅಲ್ಲಿಗೆ ಹೋಗಿ, ಆ ನೀಚನಾದ ತಾಕುರನು ಸೇಲಿಮನ 
ಕಡಿಗೆ ಹೋಗಿರುವನೆಂಬದನ್ನು ತಿಳಕೊಂಡೆನು. ನನ್ನ ಒಬ್ಬ ಮಿತ್ರನು ಗುಪ್ತ 
ವೇಷದಿಂದ ರಾಜಾ ಮಾನಸಿಂಗನ ಸೇವಕನಾಗಿರುವನು. ಅವನ ಮುಖಾಂ 
ತರ, ವಿನುಲೆಯ ಬಿಡುಗದೆಯ ಬಗ್ಗೆ ಯತ್ಸ ಮಾಡಬೇಕೆಂದು ಅತ್ತ ಕಡೆಗೆ 
ಹೊರಬೆನು. ಬೇಡ ಬೇಡವೆಂದರೂ ಈಕೆಯು ( ಪದ್ಮಾವತಿಯು) ನನ್ನ 
ಸಂಗಡ ಬಂದಳು. ನಾವು ತೀವ್ರವೇ ಅಭಿಗೆ ಮುಖ್ಬಿದ್ದರೆ ಏನಾದರೂ 
ಆಲೋಚನೆ ಮಾಡಿ ಬಿಡುಗಡೆ ಮಾಡುವದಕ್ಟೆ ನೆಟ್ಟಿಗಾಗುತ್ತಿತ್ತು. ಆದರೆ 
ತಾವು ನಮ್ಮ ವಿಷಯಕ್ಕೆ ನಿಷ್ಕಾರಣವಾಗಿ ಸಂಶಯ ವಟ್ಟದ್ದರಿಂದ ನನ್ನದು ಈ 
ಹಾಡಾಯಿತು. ವಾಪ್ಕ ಆ ಹತಭಾಗ್ಯಳಾದ ವಿಮಲೆಯನ್ನು ತನ್ನ ಆದೃಷ್ಟ 
ದಲ್ಲಿದ್ದದ್ದನ್ನು ಅನುಭೋಗಿಸಬಿಟ್ಟು ನಾನು ಸುಮ್ಮನೆ ಕೂಡ್ರುವ ಹೊತ್ತು 
ಬಂದಿತು. ಸಿಬ್ಬಾಗಬೇಡಿರಿ, ರಾಣಾಜಿಯವರೆ, ಇದೆಲ್ಲ ತಮ್ಮ ಕ್ರೂರ ಖಡ್ಗದ 
ಪ್ರಭಾವವು. ಈಹೊತ್ತು ಒಬ್ಬ ರಜಪೂತನ ಖಡ್ಗದ ಪ್ರಭಾವದಿಂದಲೇ ಒಬ್ಬ 
ರಜಪೂತ ಕನ್ನಿಕೆಯು ಮುಸಲ್ಮಾನರ ಅಂತಃಪುರಕ್ಕೆ ಎಳೆದೊಯ್ಯಲ್ಪಡುತ್ತಿರು 
ವಳು. ಇದು ಸಂಶಯ ಹಿಶಾಚದ ಮಹಿಮೆಯ ಫಲವು.” 

ಪ್ರತಾಪಸಿಂಹನ ತೇಜಸ್ತಿಯಾದ ಮೋರೆಯು ಹಂಚು ಬಡಿದಂತಾ 
ಯಿತು. ಅವನು ಮೆಲ್ಲನೆ ನುಡಿದದ್ದು * ಸರದಾರಸಾಕೇಬರೆ, ಈ ಹೊತ್ತು 
ನನ್ನಿಂದ ಮಹತ್ತರವಾದ ಪಾಪವಾದದ್ದು ನಿಜವು; ಆದರೆ ಈ ಪಾಪದ ಕ್ಲಾಲಫೆ 
ಯನ್ನು ನಾನು ಹ್ಯಾಗೆ ಮಾಡಬೇಕೆಂಬುವದನ್ನು ನಿಶ್ಚಯಿಸಿರುವೆನು. 


೨ ವೀರ ಪ್ರತಾಪ 


ನಾನು ನಿಮಗೆ ನಿಮಲೆಯನ್ನು ತಂಜೊಪ್ರಿಸುವೆನು, ಇಲ್ಲವೆ, ಇದೇ ಹಳದೀ 
ಘಟ್ಟದಲ್ಲಿ ಪ್ರಾಣ ಬಿಡುವೆನು. ಇದೇ ನನ್ನ ಪ್ರತಿಜ್ಞೆ ಯು. ತಾವು ಉಭಯ 
ತರು ಮೊಗಲರ ಕೂಡ ಒಳಸಂಚು ಮಾಡಲು ಓಡಿ ಹೋಗುತ್ತಿರುನಿರೆಂದು 
ಹೇಳಿದ ಆ ದುಷ್ಪ ರಜಪೂತನು ನನಗೆ ಸಿಕ್ಕರೆ ನೆಟ್ಟಿಗಾಗುವದು, ಪ್ರತಾಪ 
ಸಿಂಹನಿಗೆ ವಂಚಿಸಿದವರಿಗೆ ಯಾವ ಪ್ರಕಾರದ ಪ್ರಾಯಶ್ಠಿತ್ತವಾಗುತ್ತದೆಂಬುದು 
ಅವನಿಗೆ ತಿಳಿಯುವದು ಅತ್ಯವಶ್ಯವದೆ ಅವನನ್ನು ಹಿಡಿದು ತರಲಿಕ್ಸೆ 
ನಾನು ನನ್ನ ಸೇವಕರನ್ನು ಕಳಿಸಿರುವೆನು. ಆದರೆ ಅವರು ಈವರೆಗೂ 
ಯಾಕೆ ಬರಲಿಲ್ಲವೊ ತಿಳಿಯದು.” ಎಂದು ನುಡಿಯುತ್ತಿರಲು ಇಷ್ಟರಲ್ಲಿ 
ಹತ್ತೆಂಟು ಜನ ಸೈನಿಕರು ಒಬ್ಬ ಸವಾರನನ್ಸು ಹೆಡಮುರಿಗೆ ಕಟ್ಟಿ ತಂದರು! 
ಅವರು ಸವೂಪಕ್ಕೆ ಬಂದಕೂಡಲೆ ಪದ್ಮಾನತಿಯು ವಿಲಾಸನಗರದ ರಾಕೂ 
ರನ ಗುರುತು ಹಿಡಿದಳು. ತನ್ನನ್ನು ಕಪಟೋಕ್ತಿಯಿಂದ ಮೋಸಗೊಳಿಸಿದ 
ಆ ದುಷ್ಪ ರಾಕೂರನನ್ನು ನೋಡಿದ ಕೂಡಲೆ ರಾಣುನು ಸಂತಪ್ತನಾದನು. 
ಅವನು, ಆ ಠಾಕೂರನ ಶಿರಚ್ಛೇದ ಮಾಡಲಿಕ್ಕ ತತ್‌ಕ್ಷಣವೇ ತನ್ನ ಸೈನಿಕರಿಗೆ 
ಆಜ್ಞಾನಿಸಿದನು. 

ನಿಮಲೆಯನ್ನು ಮುಟ್ಟಿಸಿ ಸೇಲಿಮನ ಛಾವಣಿಯಿಂದ ಹಿಂತಿರುಗಿ ಬರು 
ವಾಗ, ಠಾಕೂರನು ಹಾದಿಯಲ್ಲಿ ಅಮರನಿಂಹನನ್ನು ಕಂಡಿದ್ದನು. ಆಮರ 
ಸಿಂಹನು ವಿಮಲೆಯ ಬಿಡುಗಡೆಯ ಪ್ರಯತ್ನ ಮಾಡುವನಿಂಬುದು ಠಾಕೂರ 
ನಿಗೆ ಗೊತ್ತಿದ್ದಿತು. ಈ ಸಂಗತಿಯನ್ನು ಸೇಲಮನಿಗೆ ಸೂಚಿಸಿ ಅಮರಸಿಂಹನ 
ನಾಶವನ್ನು ಠಾಕೂರನು ಸಹಜವಾಗಿ ಮಾಡಿಸಬಹುದಾಗಿತ್ತು. ಆದರೆ 
ಇವನ ನಾಶವು ದಾರಿಯಲ್ಲಿಯೇ ಆಗುವಂತೆ ಮಾಡುವದು ಉಚಿತವೆಂದು 
ಶಾಕೂರನು ಯೋಚಿಸಿದನು, ಆದರೆ ಶೂರನಾದ ಅಮರಸಿಂಹನಿಗೆ ಎದುರಾಗಿ 
ನಿಲ್ಲುವ ಥ್ಲೈರ್ಯವು ಈ ಪುಕ್ಕ ಠಾಕೂರನಿಗಿದ್ದಿಲ್ಲ. ಆದುದರಿಂದ ಅವನು ಕಂಟಿ 
ಕೇನೈವ ಕಂಟಿಕವರಹ್‌ ಎಂಬಂತೆ ಶತ್ರುವಿನಿಂದಲೇ ಶತ್ರುವಿನ ಸಂಹಾರಮಾಡಿಸಿ 
ಬೇಕೆಂದು ಯೋಚಿಸಿದನು. ಅದೇ ಹೊತ್ತಿಗೆ ಪ್ರತಾಪಸಿಂಹನು ಒಬ್ಬನೇ 
ಅರಣ್ಯದಲ್ಲಿ ಹೋಗುವದನ್ನು ನೋಡಿ ರಾಕೂರನು ಅವನ ಬಳಿಗೆ ಹೋಗಿ-- 
« ಭುಹಾರಾಣಾಜೀ, ಇಬ್ಬರು ರಾವುತರು ಮೊಗಲರ ಕೂಡ ನಿಮ್ಮ ವಿರುದ್ಧ 
ವಾಗಿ ಒಳಸಂಚು ಮಾಡಲು ಹೊರಟರುವರು. ಅವರನ್ನು ಹುಡುಕಿ ನೀವು 


ಸಮರಾಂಗಣದ ಸಿದ್ದತೆ ೧೩ 


ಅವರ ಪಾರಿಸತ್ಯ ಮಾಡಬೇಕು.” ಎಂದು ಹೇಳಿ, ತಾನು ನಿಲ್ಲುವಂತಿಲ್ಲ 
ನೆಂದು ಜಾರಿ ಹೊರಟು ಹೋಗಿದ್ದನು. ಶೀಘ್ರ ಕೋನಿಯಾದ ಪ್ರತಾಪ 
ಸಿಂಹನು ಹೆಬ್ಬೆ ಗೆ ವಿಚಾರಿಸದೆ ಬಂದೆ ಹೇಳಿದಂತೆ ಅಮರಸಿಂಕ್‌ನನ್ನು “1 
ಗೊಳಿಸಿದ್ದನು. ಈ ಮೋಸದ ಪ್ರಾಯಶ್ಚಿತ್ತವ ಭೋಗಿಸುವದಕ್ಕಾಗಿ ಪ್ರತಾಪ 
ಸಿಂಹನ ಸೈನಿಕರು ತಮ್ಮ ಒಡೆಯನ ಅಪ್ಪಣೆಯಂತೆ ಠಾಕೂರನ ಶಿರಚ್ಛೇದ 
ವನ್ನು ಮಾಡಿದರು. ಈ ಮೇರೆಗೆ ವಾವಕ್ಕೆ ತಕ್ಕ ಪ್ರಾಯಶ್ಚಿತ್ತವು ಠಾಕೂರ 
ನಿಗೆ ದೊರೆತಂತಾಯಿತು. 


೩ನೆಯ ಪ್ರಕರಣ 
ಸಮರಾಂಗಣದ ಸಿದ್ಧತೆ 


ಎರಡು ದಿವಸಗಳಾದವು. ಈ ಅವಧಿಯಲ್ಲಿ ಪ್ರತಾಪಸಿಂಹನು ಯಾರ 
ಸಂಗಡಲೂ ಮಾತಾಡಲಿಲ್ಲ. ವಿಮಲೆಯು ಬಿಡುಗಡೆ ಹೊಂದಲಿಕ್ಕ ಏನು 
ಮಾತಜಬೇಕೆಂಬುವದು ಅವನಿಗೆ ತೋಚಲೊಲ್ಲದು. ಸಮರದಲ್ಲಿ ಮೊಗಲರಿಗೆ 
ಎದುರಾಗಿ ನಿಂತು ಜಯಹೊಂದುವಷ್ಟು ಅವನ ಸಿದ್ದತೆಯಾಗಿದ್ದಿಲ್ಲ. ಮೊಗ 
ಲರ ಬಳಿಯಲ್ಲಿ ಸುಮಾರು ಒಂದು ಲಕ್ಷ ಸೈನ್ಯ ತ್ತು. ಅವರ ಸೆ ಸೈನಿಕರು 
ಯುದ್ಧ ವಿದ್ಯ ಯಲ್ಲಿ ಒಳ್ಳೇ ಕುಶಲರಾಗಿದ್ದ ರು. ಆದರೆ ಪ್ರತಾಸಸಿಂಹನ ನವು 
ಮೊಗಲ ಸೆ ಸ್ಪ ನದ ನಾಲ್ವರಲ್ಲಿ ಒಂದು ವಾಲು ಸಹ ಇದ್ದಿಲ್ಲ. ರಾಜಸ್ತಾನದೊಳ 
ನಿನ $3 ಸಣ್ಣ ದೊಡ್ಡ ಅರಸರು ತಮ್ಮ ಮ್ಮ ಸೈನ್ಯಗಳೊಂದಿಗೆ ಅವನ 
ಸಹಾಯಕ್ಕೆ ಬರತಕ್ಟವರಿದ್ದರು. ಆದರೆ ಈ ಕ್‌ ಬರುವದಕ್ಕೆ ಇನ್ನೂ 
ಎಂಟು ದಿವಸದ ಅವಧಿ ಇತ್ತು. ಕಾರಣ ಇಷ್ಟರಲ್ಲಿಯೇ ಯುದ್ಧದ ಸಾಹ 
ಸಕ್ಕ ಬಿದ್ದರೆ ತನ್ನದೇ ನಾಶವಾಗುವ ಸಂಭವವಿತ್ತು, ಆದುದರಿಂದ ಪ ಪ್ರತಾಪ 
ಯೋಚಿಸುತ್ತಿದ್ದ ನು. ಆದರೆ ನಿಮಲೆಯ ನಿಷಯಕ್ಕೆ | ಸುದ್ದಿ 
ಬಾರದ್ದರಿಂದ ಅವನ ಮನಸ್ಸಿಗೆ ಸ್ಪಸ್ಪವಿದ್ದಿಲ್ಲ. ಈ ಹೊತ್ತೇ ಮುಂಜಾವಿನಲ್ಲಿ 


ಎ 


೧೪ ವೀರ ಪ್ರತಾಸ 


ಅವನು ಒಬ್ಬ ರಾಹುತನನ್ನು ಸೇಲಿಮನ ಕಡೆಗೆ ಕಳುಹಿದ್ದನು. ಬಂದ ರಾವು 
ತನ ಕೂಡ ನಿಮಲೆಯನ್ನು ಕಳಿಸಿ ನಮ್ಮ ಸ್ವಾಧೀನ ಮಾಡಬೇಕೆಂದು ಅವನು 
ಸೇಲಿಮನಿಗೆ ತಿಳುಹಿದ್ದನು; ಆದರೆ ಆ ರಾವುತನು ಇನ್ನೂ ವರೆಗೂ ಬರಲಿಲ್ಲ. 
ಆದುದರಿಂದ ಪ್ರತಾಪನ ಚಿಂತೆಯು ಹೆಚ್ಚಾಯಿತು. ಅಷ್ಟರಲ್ಲಿ ಸೇಲಿಮನ 
ಕಡೆಗೆ ಹೋದ ರಾವುತನೊಬ್ಬನೇ ತಿರುಗಿ ಬಂದನು. ಸೇಲಿನುನು ಬರೆದ 
ಪತ್ರವನ್ನು ಓದಿ ಸ್ವಾಭಿಮಾನಿಯಾದ ಪ್ರತಾಪಸಿಂಹನು ಸಿಟ್ಟಿನಿಂದ ಸಂತಪ್ತ 
ನಾದನು. ಆ ಪತ್ರವು ಯಾನಪೆಂದರೆ- 


ತಮ್ಮ ಅಭಿವ್ರಾಯವು ತಿಳಿಯಿತು ವಿಮಲೆಯ ಕೂಡ ತೀವ್ರವೇ 
ನಾವು ನಿಕಾ ( ಉಡಕಿ) ಮಾಡಿಕೊಳ್ಳ ತಕ್ಳವರಿರುವೆವು. ಆದುದರಿಂದ ಆಕೆ 
ಯನ್ನು ಅತ್ತ ಕಡೆಗೆ ಕಳಹುವದಕ್ಕಿಂತ ಆಕೆಯ ಲಗೃಕ್ತಾಗಿ ತಾನೇ ಇಲ್ಲಿಗೆ 
ಬಂದರೆ ನೆಟ್ಟಿಗಾಗುವದು. ರಾಜಾ ಮಾನಸಿಂಗರಾದರೂ ನಿಮಗೆ ಹೀಗೆ ಆಗ್ರಹ 
ಪೂರ್ವಕವಾಗಿ ಹೇಳಿರುವರು. ತಿಳಿಯುವದು. 


ತಮ್ಮ ನೇಲಿಮ 


ಗಾಯದ ಮೇಲೆ ಬರೆ ಕೊಟ್ಟಂತೆ ಪತ್ರದೊಳಗಿನ ಶಬ್ದಗಳು ಪ್ರತಾಪ 
ಸಿಂಹನ ಮನಸ್ಸಿಗೆ ಹತ್ತಿದವು. ಓಂದಕ್ಕೊಮ್ಮೆ ರಾಜಾ ಮಾನಸಿಂಗನಿಗೆ 
ಆದ ಅಪಮಾನದ ಸೇಡು ಸಹ ನೇಲಿಮನು ಈ ಪತ್ರದಲ್ಲಿ ತೀರಿಸಿ 
ಕೊಂಡಿದ್ದನು. 

ಸಾಯಂಕಾಲವಾಯಿತು. ಇಷ್ಟು ಹೊತ್ತಾದರೂ ಪ್ರತಾಪಸಿಂಹನು 
ಬಾಯಲ್ಲಿ ನೀರು ಹಾಕಿದ್ದಿಲ್ಲ. ಸಿಟ್ಟು, ತಿರಸ್ಕಾರ, ನಾಚಿಕೆ ಮುಂತಾದ 
ಮನೋವಿಕಾರಗಳಿಂದ ಅವನ ಮನಸ್ಸು ತಳಮಳಿಸಹತ್ತಿತು. ಅಸ್ಟರಲ್ಲಿ 
ಒಬ್ಬ ರಜಪೂತ ಸರದಾರನು ತೇಕುತ್ತ ಅಲ್ಲಿಗೆ ಬಂದನು. ಅವನು ಪ್ರತಾಪ 
ಸಿಂಹನಿಗೆ ವಂದಿಸಿ ಒಂದು ಸಣ್ಣ ಸತ್ರನನ್ನು ಅವನ ಕೈಯಲ್ಲಿ ಕೂಟ್ಲಿನು. 
ಅದರಲ್ಲಿ ನಿಮಲೆಯು " ಮಕ್ಕಾರಾಣಾಜೀ, ತಾವು ನನ್ನ ಬಿಡುಗಡೆ ಮಾಡ 
ಲಿಕ್ಳೆ ಯತ್ನಿಸುತ್ತಿರುವಿರೆಂಬದು ನನಗೆ ತಿಳಿಯಿತು. ಆದರೆ ಪ ಕೆಲಸದಲ್ಲಿ 
ನಿಲಂಬವಾದರೆ ಘಾತವಾಗುವದು. ಯಾಕಂದರೆ ನಾಳೆ ಮುಂಜಾನೆ ಸೇಲಿ 


ನಿಮಲೆಯ ಬಿಡುಗಡೆ ೧೫ 


ಮನ ಕೂಡ ಜುಲುಮೆಯಿಂದ ನನ್ನ ನಿಕಾ ಮಾಡಬೇಕೆಂಬ ದುರಾಲೋಚನೆ 
ಮಾಡಿರುವರು.” 


ಪತ್ರವನ್ನು ಕೊಟ್ಟ ರಾವುತನು ಪ್ರತಾಪಸಿಂಹನನ್ನು ಕುರಿತು ನುಡಿದ 
ನೇನಂದರೆ-- “ ಮಹಾಸ್ವಾಮಿ, ಈಗ ಅಲ್ಲಿ ವಿಮಲಾದೇನಿಯವರಿಗೆ ಯಾರ 
ಆಶ್ರಯವೂ ಇಲ್ಲ. ಅವರ ಬಿಡುಗಡೆ ಮಾಡಲಿಕ್ಕೆ ಸರದಾರ ಅಮರಸಿಂಹನು 
ಬರತಕವನಿದ್ದನು; ಈವರೆಗೂ ಅವನ ಸುದ್ದಿಯೇ ಇಲ್ಲವಂತೆ ಕಾರಣ ರಾಣಾಜಿ 
ಯವರು ದಯಮಾಡಿ ಬೇಗನೆ ಬರಜಿ! ಕೆಂದು ನಿಮಲಾದೇವಿಯವರು ತಮಗೆ 
ಆಗ್ರಹೆಪೂರ್ವಕವಾಗಿ ತಿಳಿಸಲಿಕ್ಕೆ ಹೇಳಿರುವರು.” 
ಇಪಸಿಂಹನು ಅಮರಸಿಂಹನ ವೃತ್ತಾಂತವನ್ನು ಸ್ವಲ್ಪದರಲ್ಲಿ ಹೇಳಿ 
ಆ ರಾವುತನನ್ನು ಅತ್ತ ಕಡೆಗೆ ಕಳುಹಿದನು. ಮತ್ತು ತಾನು ಮುಂದೆ ಏನು 
ಮಾಡಬೇಕೆಂಬ ಬಗ್ಗೆ ವಿಚಾರ ಮಾಡುತ್ತ ಕುಳಿತನು. ಕಡೆಗೆ ಅವನು ಏನೋ 
ನಿಶ್ಚಯ ಮಾಡಿದಂತೆ ತೋರಿತು. 


೪ನೆಯ ಪ್ರಕರಣ 
ವಿಮಲೆಯ ಬಿಡುಗಡೆ 


ಚುಮುಚುಮು ನಸುಕು ಹರಿಯುತ್ತಿತ್ತು. ಪಕ್ಷಿಗಳು ತಮ್ಮ ಗೂಡಿ 
ನಲ್ಲಿಯೇ ಇದ್ದವು. ಗಾಳಿ ಇಲ್ಲದ್ದರಿಂದ ಗಿಡಗಳು ಚಿತ್ರ ದಲ್ಲಿ ಬರೆದಂತೆ ಸ ಸ್ತಬ್ದ 
ವಾಗಿದ್ದವು. ಈ ಶಾಂತ ವೇಳೆಯಲಿ ಹಳೆದೀಘಟ್ಟದಲ್ಲಿ ೨೩ "ಸಾವಿರ ರಜ ಪೂತ 
ಸೈನಿಕರು ನೆರೆದಿದ್ದರು. ಸನೂಸದಲ್ಲಿಯೇ ಮೊಗಲರ ಛಾವಣಿಯು ಇತ್ತು. 
ಸೈನಿಕರ ಗುಂಪು ಅತ್ತ ಕಡೆಗೆ ಹೊರಟಿತು. ಶೂರ ರಜಪೂತರು ವಿಶ್ನಾಸ 
ಘಾತವನ್ನು ಅರಿತವರಲ್ಲ. ಅವರು ಶತ್ರುಗಳ್ಳನ್ನು ಎಚ್ಚರಗೊಳಿಸಲಿಕ್ಟೆ ಆವೇಶ 
ದಿಂದ * ಜಯ ಹೆರ ಜಯ ಹೆರ” ಎಂದು ರಣಗರ್ಜನೆಯನ್ನು ಮಾಡಿದರು. 
ಪ ಗಂಭೀರಧ್ವನಿಗೆ ಗಿರಿಕಂದರಗಳೆಲ್ಲ ಪ್ರತಿಧ್ವನಿಗೈೆ ದವು. ಕುದುರೆಗಳ ಖುರ 


೬ ನೀರ ಪ್ರತಾಪ 


ಗಳ ಸಪ್ರಳವು, ವೀರರ ಆವೇಶಯುಕ್ತ ಭಾಷಣವು, ಶಸ್ತ್ರಗಳ ಖಣಖಣಾ 
ಟಿವು ಇವೆಲ್ಲವುಗಳ ಅಪರಿಮಿತ ಸಪ್ರಳವನ್ನು ಕೇಳಿ ಬೆಳಗುಮುಂಜಾವಿನ 
ತಂಗಾಳಿಯಲ್ಲಿ ಸುಖ ನಿದ್ರೆಗ್ಗೆಯುವ ಮೊಗಲ ಸೈಸಿಕರು ಬೆದರಿ ಬೆಂಡಾಗಿ 
ಗಡಬಡಿಯಿಂದ ಎದ್ದು, ತತ್‌ಕ್ಷಣದಲ್ಲಿ ಯುದ್ಧಕ್ಕೆ ಸನ್ನದ್ದ ರಾದರು. ಇಷ್ಟು 
ಸ್ವಲ್ಪ ಸೈನ್ಯದೊಡನೆ ಯುದ್ದಕ್ಕೆ ಬಂದ ಪ್ರತಾಪಸಿಂಹನ ಉದ್ದೇಶವು ಸೇಲಿಮನ 
ಮನಸ್ಸಿಗೆ ಹೊಳೆಯಿತು. ಇನ್ನು ವಿಮೆಯ ಮುಕ್ತತೆಗೋಸ್ಟರ ಪ್ರತಾಪನು 
ಅತಿ ರಭಸದಿಂದ ಕಾದುವನು; ರಜವೂತರೆಲರೂ ಜೀವದ ಹಂಗುದೊರೆದು 
ಹೋರಾಡುವರು; ಈ ನನ್ನ ಅಸಂಖ್ಯ ಸೈನಿಕರೂ ಕೂಡ ಅವರ ಸಂಗಡ ಕಾದಿ 
ಜಯ ಹೊಂದಬೇಕಾದರೆ, ಅಸಂಖ್ಯ ಪ್ರಾಣಹಾನಿಯಾಗುವದು, ಎಂಬ ಈ 
ಸಂಗತಿಗಳು ಸೇಲಿಮನಿಗ ಗೊತ್ತಿದ್ದವು. ಆದರೂ ಆವನು ಪ್ರಾಣಹಾನಿಯ 
ನರಿವೆ ಮಾಡಲಿಲ್ಲ. ವಿಷಯಾಸಕ್ಕನಾದ ಸೇಲಿಮನಿಗೆ ತಾನಾಗಿಯೇ ನಡೆದು 
ಬಂದ ವಿಮಲೆಯಂಥ ಸ್ತ್ರೀರತ್ನವನ್ನು ಕಳೆದುಕೊಳ್ಳುವದು, ಜೀವದಸುತ್ತು 
ಬಂದಿತು. ಕಾರಣ ಅವಳನ್ನು ತನ್ನ ಅಂಬಾರಿಯಲ್ಲಿಯೇ ಕುಳ್ಳಿರಿಸಿ 
ಕೊಂಡನು. ಮತ್ತು ತನ್ನ ಸುತ್ತಲು ತನ್ನ ಇಡೀ ಸೈನ್ಯದಿಂದ ಒಂದು ಕೋಟಿ 
ಯನ್ನೇ ರಚಿಸಿದನು. ರಾಜಾ ಮಾನಸಿಂಹನಾದರೂ ತನ್ನ ಸೈನ್ಯದೊಂದಿಗೆ 
ಸೇಲಿಮನಿಗೆ ಬೆಂಬಲವಾಗಿ ಸನ್ನದ್ದ ನಾಗಿದ್ದನು. 

ಕಾಳಗವು ಪ್ರಾರಂಭವಾಯಿತು. ಚಪಲರಾದ ರಜಪೂತರು ಗಟ್ಟಿಗ 
ರಾದ ಮೊಗಲರೊಡನೆ ಹುರುಪಿಥಿಂದ ಕಾದಪತ್ತಿದರು. ಹೆಣದ ರಾಶಿಗಳು 
ಬೀಳಹತ್ತಿದವು ರಣಗರ್ಜನೆಯಿಂದ ಇಡೀ ಅರವಲೀ ಪರ್ವತವು ತುಂಬಿ 
ಹೋಯಿತು. ಪ್ರತಾಪನ ವೇಷದಿಂದ ಸಾಕ್ಷಾತ್‌ ರಣದೇವತೆಯೇ ಅವತರಿಸಿ 
ರುವಳೋ ಏನೋ ಎಂಬಂತೆ ಭಾಸವಾಗುತ್ತಿತ್ತು. ರಜಪೂತರು ಮಿತಿನೂರಿ 
ಪರಾಕ್ರಮವನ್ನು ತೋರಿಸಿದರು. ಮೊಗಲರೂ ಅವರಿಗೆ ಸರಿಯಾಗಿಯೇ 
ಎದುರಾಗಿ ಕಾದುತ್ತಿದ್ದರು. ಪ್ರತಾಪಸಿಂಹನು ವೀರಾವೇಶದಿಂದ ಉನ್ಮತ್ತ 
ನಾಗಿದ್ದನು. ಸಾವಿರಾರು ಮೊಗಲರ ಶಿರಗಳನ್ನು ಕಡಿದು ಆಕಾಶದಲ್ಲಿ ಚಂಡು 
ಗಳಂತೆ ಈಡಾಡಿದನು. ಹೆಚ್ಚು ಹೆಚ್ಚು ಮುಂದಕ್ಕೆ ಸಾಗಿದಂತೆ ಪ್ರತಾಪ 
ಸಿಂಹನ ಅವೇಶವು ಹೆಚ್ಚಾಯಿತು. ಸೇಲಿಮನ ಆನೆಯನ್ನು ಕಂಡಕೂಡಲೆ 
ಪ್ರತಾಸಸಿಂಹನು ಅತ್ತ ಕಡೆಗೆ ಸಾಗಿದನು. ಪ್ರಶಾಪನು ಏರಿ ಹೋಗುವ 


ನಿಮಲೆಯ ಬಿಡುಗಡ ೧೭ 


ದನ್ನು ನೋಡಿ ಅಸಂಖ್ಯ ಮೊಗಲರು ಅವನ ಮೇಲೆ ಧುಮುಕಿದರು. ಪ್ರಶಾ 
ಪನು ನಿರುಪಾಯನಾಗಿ ಅಲ್ಲಿಂದಲೇ ಸೇಲಿಮನ ಮೇಲೆ ಕಸುವಿನಿಂದ ಭಾಲೆಯ 
ಒಂದು ಏಟಿನ ಕೊಟ್ಟನು. ಆದರೆ ನೇಲಿಮನ ಸುದ್ಧೆವ, ಇಲೆಯ ಹೊಡ 
ತವು ಸ್ಪಲ್ಪ ಬದರವಿಯೇ ತ ಅದು ಅಂಬಾರಿಯ ಕಂಬಕ್ಕೆ ತಾಕಿದ್ದ ರಿಂದ, 
ಸೇಲಿಮನ ಪ್ರಾ ಣರಕ್ತಣವಾಯಿತು. 
ಮತ್ತೊಮ್ಮೆ ಸಂಧಿಸ ಇಧಿಸಿ ಪ್ರತಾಪನು ಆವೇಶದಿಂದ ಸೇಲಿಮನ ಸಮೂ 
ಪಕ್ಕೆ ಏರಿ ಹೋದನು. ಮೊಗಲರೆಲ್ಲರು ಗಾಬರಿಯಾದರು. ಆಂಬಾರಿಯಲ್ಲಿ 
ಒಬ್ಬ ತುರ್ಕಜಾತಿಯ ದಾಸಿಯೊಡ ನೆ ಕುಳಿತಿರುವ ಅತೀ ದೀನಳಾದ ವಿಮಲೆ 
ಚು ಕಂಡು ಪ್ರಶಾಸನ ಕ್ರೋಭಾಗ್ವಿಯು ಹೊತ್ತಿತು. ಕಣ್ಣೊಳಗಿಂದ 
ಕಿಡಿಗಳು ಹಾರಕತ್ತಿದವು. ಅವನು ತನ್ನ “ ಚ್ಛೈತಕ 'ವೆಂಬ ಕುದುರೆಗೆ 
ಮನ್ರೋಜುಗಳಿಂದ ಚುಚ್ಚಿದನು. ಕ್ಷಣಾರ್ಧದಲ್ಲಿ ಆ ಆಶ್ರರಶ್ವವು ಆನೆಯ 
ಗಂಡಸ ಸ್ಪಳಕ್ಕೆ ಹಾರಿತು. ಪ್ರತಾವನ ಖ ಡ್ಲದ ಒ ಒಂದೇ ಹೊಡತದಿಂದ ಮಾವು 
ತನು ನೆಲಕ್ಕುರುಳಿದನು. ಸೇಲಿಮನು ಗಾಬರಿಯಾಗಿ ತುಸು ಒಂದಕ್ಕೆ ಸರಿ 
ದನು. ಕೂಡಲೆ ಪ್ರತಾಸನು ಆ ತುರ್ಕಸ್ತ್ರೀಯ ಹತ್ತರಿದ್ದ ನಿಮಲೆಯನ್ನು 
ಕ್ಟ ಹಿಡಿದೆಳೆದು ತನ್ನ ಕುದುರೆಯ ಮೇಲೆ ಕೂಡ್ರಿಸಿಕೊಂಡನು. ಕ್ಷಣಮಾತ್ರ 
ದಲ್ಲಿ ಚೈತಕವು ರಭಸದಿಂದ ಹಿಂದಿರುಗಿ ವೇಗದಿಂದ ಓಡಹತ್ತಿತು. ರಾಣಾನು 
ತನ್ನ ಸೈನ್ಯಕ್ಕ ತಿರುಗಿ ಬಂದ ಕೂಡಲೆ ರಜಪೂತರು ಆನಂದದಿಂದ ರಣಗರ್ಜನೆ 
ಯನ್ನು ಮಾಡಿದರು; ಆದರೆ ಹಿಂದಿರುಗಿ ಬರುವಾಗ ವಿಮಲೆಗೆ ಒಂದು ಬಾಣ 
ತಗಲಿ ಅವಳ ಸಿ ರಕ್ತಮಯವಾಗಿತ್ತು. ಪ್ರತಾಪನ ಪ್ರೀತಿಯ 
ಕುದುರೆಯಾದ ಚೈ ತಕನಿಗೂ : ಇಯವಾಗಿತ್ತು. ಆದರೂ ಆ ಕೃತಜ್ಞ ಪ್ರಾಣಿಯು 
ಅದರ ಅರವು. ಇಲ್ಲದೆ ಇಲ್ಲಿಯ ವರೆಗೆ ನಾಗಿ ಬಂದಿತು. 


ಲ ಲಾ ಫಟ ಜಾಲ್‌ 


೫ನೆಯ ಪ್ರಕರಣ 
ಉಪಸಂಹಾರ 


ದಿನಮಣಿಯು ಅಸ್ಮಂಗತನಾದನು. ರಜಪೂತರ ಹಾನಿಯಾದದ್ದನ 
ಕಂಡು ಸೃಷ್ಟಿಸುಂದರಿಯ ಮುಖವು ಕವ್ಸಾಯಿತೋ ಏನೋ ಅನ್ನುವಂತೆ 
ವೃಕ್ಷಗಳೂ ವನಚರ ವ್ರಾಣಿಗಳೂ ಪರ್ವತ ಶಿಖರಗಳೂ ಕಗ್ಗತ್ತಲೆಯ 
ಮುಸುಕಿ ಹೋದವು ಈ ಅಂಧಃಕಾರದಲ್ಲಿ ಹೆಣಗಳ ರಾಶಿಗಳು ಕೂಡ ಕಾಣದ 
ಹಾಗಾದವು. ಗಾಯಹೊಂದಿ ಅಸನ್ನ ಮರಣರಾದ ದಂಡಾಳುಗಳ ಆರ್ತ 
ಸ್ವರವು ನಡುನಡುವೆ ಕೇಳಬರುತ್ತಿತ್ತು. ಇಂಧ ಸಮಯದಲ್ಲಿ ಒಬ್ಬ ರಜ 
ಪೂತ ವೀರ ಪುರುಷನು ಗಾಯಹೊಂದಿದ ಕುದುರೆಯ ಮೇಲೆ ಒಬ್ಬ ಬಾಲಿಕೆ 


ಯನ್ನು ಕುಳ್ಳಿರಿಸಿಕೊಂಡು ಒತ್ತರದಿಂದ ಸಾಗುತ್ತಲಿದ್ದನು. ಸಾತಿ ಈ 
ಶೂರಪುರುಷನು ಯಾರೆಂಬುದನ್ನು ನಿಮಗೆ ಹೇಳಬೇಕಾಗಿಲ್ಲ. ಅಪಜಯ 
ಹೊಂದಿದರೂ, ವಿಮಲೆಯನ್ನು ಸೆರೆ ಬಿಡಿಸಿ ತಂದ ಪ್ರತಾಪಸಿಂಕನು ಇವನೇ 
ಅಲ್ಲವೇ? 

ಗಾಯಹೊಂದಿದ ಆ ಪ್ರಾಮಾಣಿಕ ಅಶ್ರರತ್ಸವು ನಡುದಾರಿಯಲ್ಲಿಯೇ 
ಪ್ರಶಾಪಸಿಂಹನ ಕ್ರೈ ಬಿಟ್ಟಿತು. ಆಗ ಒಬ್ಬ ರಜಪೂತ ಸರದಾರನು ಮತ್ತೊಂದು 
ಕುದುರೆಯನ್ನು ಪ್ರತಾಪನಿಗೆ ತಂದು ಕೊಟ್ಟನು. ರಜಪೂತ ಜನರು ಪೂರ್ಣ 
ಪರಾಜಯ ಹೊಂದಿದ್ದರಿಂದ ಅವರ ಸೈನ್ಯವೆಲ್ಲ ಸತ್ತು ಕಟ್ಟು ದಿಕ್ವಾವಾಲಾಗಿ 
ಹೋಗಿತ್ತು. ಮೊಗಲರ ಸೈನ್ಯಕ್ಟಾದರೂ ಈ ಭಯಂಕರ ಕಾಳಗದಲ್ಲಿ ಬಹಳೇ 
ಹಾನಿಯಾಗಿತ್ತು.  ಜಯಹೊಂದಿದ್ದರೂ ಸೇಲಿಮನಿಗೆ ತನ್ನ ಕೃಗೆ ಸಿಕ್ಕ 
ಬೇಟಿಯು ವಾರಾಗಿ ಹೋಯಿ:ಶೆಂಬ ವ್ಯಸನವಾಗಿತ್ತು. 

ಇತ್ತ ಕಡೆಗೆ ಗವಿಯಲ್ಲಿ ಹೊರಸಿನ ಮೇಲೆ ಅಮರಸಿಂಹನು ಚಿಂತಾತುರ 
ನಾಗಿ ಬಿದ್ದಿದ್ದನು. ಹತ್ತಿರವೇ ನದ್ಮಾನತಿಯು ನಿಮಲೆಯ ಬಗ್ಗೆ ಆಲೋಜಚಿ 
ಸುತ್ತ ನಿಂತಿದ್ದಳು. ಇಷ್ಟು ಸತಾರ ಪ್ರತಾಪಸಿಂಕ್‌ನ ಕಡೆಯ ಸುದ್ದಿಯೇ 
ಬಂದಿದ್ದಿ ಲ್ಲ. ಯಾವನಾದರೂ 'ಸೇವಕನು ಬಂದು ವಿಮಖೆಯು ಬಿಡುಗಡೆ 
ಹೊಂದಿದ ಸುದ್ದಿಯನ್ನು ಹೇಳುವನೋ ಏನೋ ಎಂಬ ಲವಲವಿಕೆಯಿಂದ, 


36: @ ಜ3 


ಉಪಸಂಹಾರ ರ್ಗಿ 


ಸ್ವಲ್ಪ ಸಪುಳವಾದ ಕೂಡಲೆ ಸದ್ಮಾನತಿಯು ಉತ್ಸಾಹಭರಿತಳಾಗಿ ಗವಿಯ 
ಹೊರಗೆ ಬಂದು ನೋಡುವಳು. ಏನೂ ಕಾಣದೆ ಪುನಃ ನಿಟ್ಟುಸಿರು ಬಿಟ್ಟು ಒಳಗೆ 
ಹೋಗುವಳು. ನಡುನಡುವೆ ಅಮರಸಿಂಹನು ಎದ್ದು ಕುಳಿತು “ ಯಾರಾ 
ದರೂ ಬಂದರೇನು?” ಎಂದು ಕೇಳುವನು. ಇಷ್ಟರಲ್ಲಿ ಶೂರ ಪ್ರತಾಪಸಿಂಹನು 
ಗಾಯಸಟ್ಟಿ ನಿಮಲೆಯನ್ನು ಕೈಹಿಡಿದುಕೊಂಡು ಗವಿಯಲ್ಲಿ ಪ್ರವೇಶಿಸಿದನು. 
ಅವಳನ್ನು ಕಂಡಕೂಡಲೆ ಪದ್ಮಾನತಿಯು ಪರಮ ಸಂತೋಷದಿಂದ ಓಡುತ್ತ 
ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿ ಕೊಂಡಳು ಅಮರಸಿಂಹನು ಆನಂದ 
ಸರವಶನಾಗಿ ಚಟ್ಟನೆ ಹೊರಸಿನ ಮೇಲಿಂದ ಇಳಿದು ಬಂದನು. ಕೂಡಲೆ 
ಅವನ ಶಾರೀರಿಕ ಮಾನಸಿಕ ವೇದನೆಗಳು ಇಲ್ಲದೆಂತಾದವು. ಅವನು ತಡ 
ಮಾಡದೆ ವಿಮಲೆಯ ಗಾಯವನ್ನು ಕಟ್ಟಿದನು. ವಿಮಲೆಗೆ ತುಸು ಜಂಪು 
ಹತ್ತಿತು. 


ಪ್ರತಾಪಸಿಂಹನು ಗವಿಯ ಹೊರಗೆ ಬಂದು, ಉಪ್ಕಿಂದು ಒಂದು ಹಾಸು 
ಗಲ್ಲಿನ ಮೇಲೆ ಕುಳಿತನು. ಆಗ ಅಮರಸಿಂಹನು-- * ರಾಣಾಜಿಯವರೇ, 


ಇಂದಿಗೆ ನೀವೇ ಧನ್ಯರು. ಅಸಂಖ್ಯ ರಜಪೂತರ ಪ್ರಾಣಹಾನಿಯಾಗಿ ಅಪ 
ಜಯ ಹೊಂದಿದರೂ, ನಿಮ್ಮ ನಿಶ್ಚಯವನ್ನು ಕದೆಗಾಣಿಸಿದಿರಿ. ನಿಶ್ಚಯದ 
ಬಲಕ್ಸೆ ತಕ್ಕ ಪ್ರತಿಫಲವು ದೊರೆತಿತು. ನಾನು ನಿಮ್ಮನ್ನು ಜರೆದು ನುಡಿದ 
ದ್ದಕ್ಸ ಕ್ಷಮಿಸಿರಿ. ಯಾವ ಖಡ್ಗವು ನಿಮಲೆಯ ಬಿಡುಗಡೆಗೆ ಅಡ್ಡಿ 
ಯಾಗಿತ್ತೋ ಅದೇ ಖಡ್ಗವು ಈ ಹೊತ್ತು ವಿಮಲೆಯನ್ನು ಮುಕ್ತ ಮಾಡಿರು 
ವದು,” ಎಂದು ನುಡಿಯುತ್ತಿರುವಷ್ಟರಲ್ಲಿ ಪದ್ಮಾವತಿಯ ಪ್ರತಾಪಸಿಂಹನ 


ಆ 
ಕಾಲ್ಲೆರಗಿ “ ರಾಣಾಜಿಯನರೆ, ತಮ್ಮ ಘೋರ ಪ್ರತಿಜ್ಞೆಯನ್ನು ಪೂರ್ಣ 
ಮಾಡಿ ನನ್ನ ಪ್ರಿಯ ಸಖಿಯಾದ ನಿಮಲೆಯನ್ನಂತೂ ಆ ನೀಚನಾದ ಸೇಲಿ 
ಮನ ಕೃಯೊಳೆಗಿಂದ ಮುಕ್ತ ಮಾಡಿದಿರಿ. ಇನ್ನು ಅವಳನ್ನು ಸುರಕ್ಷಿತ 
ವಾಗಿ ಕಾಂಚಪುರಕ್ಕ ಮುಟ್ಟಿಸಿ ಅವಳ ರಾಜ್ಯದ ವ್ಯವಸ್ಥೆಯನ್ನು ಚನ್ನಾಗಿ 
ಸಾಗುವಂತೆ ಮಾಡಿ, ಅವಳನ್ನು ಯೋಗ್ಯ ವರನಿಗೆ ಲಗೃಮಾಡಿ ಕೊಡುವದೂ 
ತಮ್ಮನ್ನೇ ಕೂಡಿದೆ. ಈ ಹೊತ್ತು ತಾವು ಅವಳಿಗೆ ಪುನರ್ಜನ್ಮ ಕೊಟ್ಟದ್ದರಿಂದ 
ತಾವೇ ಆಕೆಯ ಸಿತೃಸ್ಥಾನದಲ್ಲಿದ್ದಂತಾಕಿತು. ನನಗೆ ಅಭಯವಚನವ 
ನ್ನಿತ್ತರೆ ನಾನು ಏಳುವೆನು ” ಎಂದು ನುಡಿದಳು. 


೨೦ ನೀರ ಪ್ರತಾಪ 


ಅದಕ್ಕೆ ಪ್ರಕಾಸನು- “ ಅಮರಸಿಂಹಾ, ಪದ್ಮಾವತೀ, ನಾನು ನನ್ನ 
ಕರ್ತವ್ಯಕ್ಕಿಂತ ಹೆಚ್ಚಿನದೇನೂ ಮಾಡಿಲ್ಲ. ನನ್ನ ಪಾಪದ ಕ್ಸಾಲನೆಯನ್ನು 
ನಾನೇ ಮಾಡಿಕೊಳ್ಳು ವದು ನನ್ನ ಕರ್ತವ್ಯವಲ್ಲವೆ] ? ಸುಶೀಲರಾದ ರಜಪೂತ 
ಸ್ತ್ರೀಯರನ್ನು ಮೊಗಲರ ಕಾಟದಿಂದ ಬಿಡಿಸುವದು ಪ್ರತಿಯೊಬ್ಬ ನಿಜವಾದ ರಜ 
ಪೂತನ ಕರ್ತವ್ಯವಿರುವದು. ನನ್ನ ಅಸಂಖ್ಯ ಶೂರ ಸ ಸೈನಿಕರು ರಣಭೂಮಿ 
ಯಲ್ಲಿ ಹೋರಾಡಿ ಧಾರಾತೀರ್ಥದಲ್ಲಿ ನೇಶವಟ್ಟ ರೂ, ನನಗೆ ಪೂರ್ಣ ಪರಾ 
ಜಯವಾದರೂ, ಭಗವಾನ್‌ ಏಕಲಿಂಗಜಿಯ ಫೃ ಪೆಯಿಂದ ಒಬ್ಬ ರಜಪೂತ 
ಕನ್ಸಿಕೆಯ ಮರ್ಯಾದಾ ರಕ್ಷಣವಾಯಿತು. ಮ ಭಗವಾನ" 
ಏಕಲಿಂಗಜಿಯು ಆಕೆಯ ಉತ್ಕರ್ಷವನ್ನು ಎಲ್ಲ ತರದಿಂದ ಮಾಡಲು ಸಮರ್ಥ್‌ 
ನಿರುವನು.” ಎಂದು ನುಡಿದನು. ಭಾಪುರೆ! ವೀರರತ್ಕಾ!! ಪ್ರತಾವಾ! 
eral ಧನ್ಯನು !!! ನಿನ್ನ ಸ್ವಾಭಿಮಾನ ಸಂಭ್ರಮವು ಪರಮ ಧನ್ಯವಾದದ್ದು! 


¢ 


— ಸಮಾಪ್ತೆ -.- 


ಸಾಕಾ 


